WPP -47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಆಗಸ್ಟ್ ೨, ೨೦೧೨ (ಶ್ರಾವಣ ೧೧, ಶಕ ವರ್ಷ ೧೯೩೪) 


ಸಂಪುಟ ೧೪೭ | 


ಸಂಚಿಕೆ ೩೧ 


ಭಾಗ - ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು , ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ .ಕಾಣ 44 ಎಲ್‌ಎಸ್‌ಐ 2012 , ಬೆಂಗಳೂರು, ದಿನಾಂಕ: 06 - 06 -2012 . 
ಕರ್ನಾಟಕ ಲೋಕಸೇವಾ ಆಯೋಗವು ದಿನಾಂಕ:23 - 01 -2012ರಂದು ಪ್ರಕಟಿಸಿರುವ ಅಧಿಸೂಚನೆ ಸಂಖ್ಯೆ.ಪಿಎಸ್‌ಸಿ 26 ಆರ್‌ಟಿಬಿ 2011ರ 
ಪಟ್ಟಿಯಲ್ಲಿ ಅಯ್ಕೆಯಾದ 95 ಅಭ್ಯರ್ಥಿಗಳ ಪೈಕಿ ಡಾ :ಚಂದನ ಎಂ .ಹೆಚ್ . ಇವರನ್ನು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು 
ಇಲಾಖೆಯ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ಕಾರ್ಮಿಕ ರಾಜ್ಯ ವಿಮಾ ಆಸತ್ರೆ, ದಾವಣಗೆರೆ ( ನಿಟ್ಟುವಳಿ) ಇಲ್ಲಿಗೆ ವೇತನ ಶ್ರೇಣಿ ತ. 28100 -700 - 28800 
800 - 33600 - 900 - 39000 - 1050 -45300 - 1200 -50100ಗಳಲ್ಲಿ ತಾತ್ಕಾಲಿಕವಾಗಿ ಈ ಕೆಳಗೆ ನಮೂದಿಸಿರುವ ನಿಬಂಧನೆ ಮತ್ತು ಷರತ್ತುಗಳಿಗೆ 
ಒಳಪಟ್ಟು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 


ಷರತ್ತುಗಳು : 


1) ನೇಮಕಾತಿ ಹೊಂದಿದ ಅಭ್ಯರ್ಥಿಯು ಎರಡು ವರ್ಷಗಳ ಖಾಯಂಪೂರ್ವ ಸೇವಾವಧಿಯಲ್ಲಿ ನಿಗಧಿಪಡಿಸಲಾಗಿರುವ ಇಲಾಖಾ 

ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 
2) ಅಭ್ಯರ್ಥಿಯು ನಿರ್ದೇಶಕರು, ಕಾ . ರಾ. ವಿ. ಯೋಜನೆ ವೈದ್ಯಕೀಯ ಸೇವೆಗಳು, ರಾಜಾಜಿನಗರ, ಬೆಂಗಳೂರು ಇವರ ಮುಂದೆ ಈ 

ಅಧಿಸೂಚನೆಯು ನೋಂದಾಯಿತ ಅಂಚೆಯ ಮೂಲಕ ತಲುಪಿದ 15 ದಿನಗಳ ಒಳಗಾಗಿ ತಮ್ಮ ಸ್ವಂತ ಖರ್ಚು ವೆಚ್ಚದಲ್ಲಿ 

ಹಾಜರಾಗತಕ್ಕದ್ದು, ತಪ್ಪಿದಲ್ಲಿ, ನೇಮಕಾತಿ ಆದೇಶವನ್ನು ಯಾವುದೇ ಸೂಚನೆ ಇಲ್ಲದೆ ರದ್ದುಪಡಿಸಲಾಗುವುದು. 
3) ಅಭ್ಯರ್ಥಿಯು ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ಗೊತ್ತುಪಡಿಸಿರುವ ವಿದ್ಯಾರ್ಹತೆಯ 

ಅಂಕಪಟ್ಟಿ, ಪದವಿ ಪ್ರಮಾಣ ಪತ್ರ ಜನ್ಮ ದಿನಾಂಕದ ದಾಖಲೆ ಹಾಗೂ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ 

ಪತ್ರ ಇತ್ಯಾದಿಗಳನ್ನು ನಿರ್ದೇಶಕರು, ಕಾರಾವಿ ಯೋಜನೆ ವೈದ್ಯಕೀಯ ಸೇವೆಗಳು ಇವರ ಮುಂದೆ ಹಾಜರುಪಡಿಸತಕ್ಕದ್ದು. 
4) ಇವರ ನೇಮಕಾತಿ ಮತ್ತು ಸೇವಾ ಷರತ್ತುಗಳು, ಜಾರಿಯಲ್ಲಿರುವ ನಿಯಮಗಳು ಮತ್ತು ಮುಂದೆ ಜಾರಿ ಮಾಡಲಿರುವ ಆದೇಶಗಳ 

ಪ್ರಕಾರ ಇರುತ್ತದೆ. 
5) ಕರ್ನಾಟಕ ಲೋಕ ಸೇವಾ ಆಯೋಗವು ನೀಡಿರುವ ಆಯ್ಕೆಪಟ್ಟಿಯ ಜೇಷ್ಟತಾ ಪಟ್ಟಿಯ ಕ್ರಮ ಸಂಖ್ಯೆಯ ಆಧಾರದ ಮೇಲೆ 

ಜೇಷ್ಠತೆಯನ್ನು ಪರಿಗಣಿಸಲಾಗುವುದು . 


( ೧೧೨೧ ) 


೧೧೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೫ 


6) ಅಭ್ಯರ್ಥಿಯು ಪ್ರಭಾರ ವರ್ಗಾವಣೆಯ ಪ್ರಮಾಣ ಪತ್ರಗಳನ್ನು ನಿರ್ದೇಶಕರು, ಕಾ . ರಾ. ವಿ. ಯೋಜನೆ ವೈದ್ಯಕೀಯ ಸೇವೆಗಳು, 

ರಾಜಾಜಿನಗರ , ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. 


7) ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿದ್ದಲ್ಲಿ ಸ್ನಾತಕೋತ್ತರ ವ್ಯಾಸಂಗವನ್ನು ಮುಂದುವರಿಸಲು ಅನುಮತಿಯನ್ನು ನೀಡಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋವಿಂದಸ್ವಾಮಿ 

ಪೀಠಾಧಿಕಾರಿ , 

ಕಾರ್ಮಿಕ ಇಲಾಖೆ. 
( ಕಾರಾವಿ ಯೋ ( ವೈ) ಸೇವೆಗಳು) 


ಪಿ . ಆರ್ . 109 


ಆಯ್ಕೆ ಪ್ರಾಧಿಕಾರ ಹಾಗೂ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರು, ಬೆಂಗಳೂರು 

ಸಂ : ಡಿಪಿಎನ್ಸಿ ಶಾ- 2:196:2011 - 12 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಶೀಘ್ರಲಿಪಿಗಾರರ ಬ್ಯಾಕ್‌ಲಾಗ್ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳ ತಾತ್ಕಾಲಿಕ 
ಆಯ್ಕೆ ಪಟ್ಟಿ:- ಪರಿಶಿಷ್ಟ ಪಂಗಡ. 
ನೋಂದಣಿ ಅಭ್ಯರ್ಥಿಯ ಹೆಸರು 

ವರ್ಗೀಕರಣ 

ಜನ್ಮ ದಿನಾಂಕ ಶೇಕಡಾವಾರು 
ಸಂಖ್ಯೆ 

ಅಂಕಗಳು 
- 02 03 

04 

- 05 

ಪರಿಶಿಷ್ಟ ಪಂಗಡ 
ಆನಂದ ಯಮನಪ್ಪ ತಳವಾರ ( ಗ್ರಾಮೀಣ ಅಭ್ಯರ್ಥಿ) 2 .6 .1982 

58. 05 % 


m)@15 


06 


ಸ್ಥಳ: ಬೆಂಗಳೂರು 
ದಿನಾಂಕ : 22 - 6 - 2012 


ಹೆಚ್. ಆರ್.ರೇಣುಕ 
ಆಯ್ಕೆ ಪ್ರಾಧಿಕಾರ ಹಾಗೂ ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರು, ಬೆಂಗಳೂರು 


ಪಿ . ಆರ್‌ . 114 


ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ, ಬೆಂಗಳೂರು- 01. 

ಅಧಿಸೂಚನೆ 

ಸಂಖ್ಯೆ : ಇ(3) 1723 / 2012- 13/ ಪಿಎಸ್‌ಸಿ, ದಿನಾಂಕ: 20 -07- 2012. 
1. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮ ಪಂಚಾಯಿತಿಗಳಲ್ಲಿನ 1750 ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ 
ಹುದ್ದೆಗಳನ್ನು , ಕರ್ನಾಟಕ ನಾಗರೀಕ ಸೇವೆಗಳು ( ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಆಯ್ಕೆ ಮೂಲಕ ನೇರ ನೇಮಕಾತಿ) ( ಸಾಮಾನ್ಯ) ನಿಯಮಗಳು 2006 
ಹಾಗೂ ಅದರ ತಿದ್ದುಪಡಿಗಳನ್ವಯ ಭರ್ತಿಮಾಡಲು ON- LINE ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. 

ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ (Tentatively ) ಡಿಸೆಂಬರ್ 2012ರಲ್ಲಿ ನಡೆಸಲು ಉದ್ದೇಶಿಸಿದೆ. 

ಅರ್ಜಿಗಳನ್ನು ಆನ್ - ಲೈನ್ ( On-line ) ( ಎಲೆಕ್ಟ್ರಾನಿಕ್ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 
2. ಪರೀಕ್ಷಾ ಶುಲ್ಕ: 


ಸಾಮಾನ್ಯ ಅರ್ಹತೆ, ಪ್ರವರ್ಗ 2( ಎ ) , 2 ( ಬಿ ), 3( ಎ) , 3 ( ಬಿ ) ಗೆ ಸೇರಿದ ಅಭ್ಯರ್ಥಿಗಳಿಗೆ 


1300 / 


ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1 ಮತ್ತು ಅಂಗವಿಕಲ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 


{ 25 / 


1) ನಿಗದಿತ ಶುಲ್ಕವನ್ನು ಸಿಂಡಿಕೇಟ್ ಬ್ಯಾಂಕಿನ ಯಾವುದಾದರೂ ಶಾಖೆಗಳಲ್ಲಿ ಬ್ಯಾಂಕಿನ ವೇಳೆಯಲ್ಲಿ ಚಲನ್ ನೀಡಿ ಹಣ ಪಾವತಿಸಬಹುದು. 
2) ಅಭ್ಯರ್ಥಿಗಳು ಯಾವುದೇ ತಪ್ಪು ಮಾಹಿತಿಯನ್ನು ನೀಡದೇ ಅರ್ಜಿ ಭರ್ತಿ ಮಾಡಲು On - Line ನಲ್ಲಿ ನೀಡಿರುವ ಸೂಚನೆಗಳನ್ವಯ ಭರ್ತಿ 

ಮಾಡತಕ್ಕದ್ದು. 
3) ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹವರ ವಿರುದ್ದ ಆಯೋಗವು ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳುವುದು. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೨೩ 


3 . 


ಅಭ್ಯರ್ಥಿಗಳು ವಿದ್ಯುನ್ಮಾನ ಮಾರ್ಗ ( On-line ) ಮೂಲಕ ಅರ್ಜಿ ಸಲ್ಲಿಸುವ ಮತ್ತು ಶುಲ್ಕ ಸಂದಾಯ ಮಾಡುವ ವಿಧಾನಗಳು: 


ಹಂತ 1:- ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೈಬ್‌ಸೈಟ್ http ://kpsc.kar.nic.inನ್ನು ತೆರೆದ ಕೂಡಲೇ ಕಂಪ್ಯೂಟರ್ ಪರದೆಯ 
ಮೇಲೆ Application For Second Division Accounts Assistant ಎಂದು ಮೂಡುತ್ತದೆ ಮತ್ತು ಅಧಿಸೂಚನೆ ಹಾಗೂ ಅಭ್ಯರ್ಥಿಗಳಿಗೆ 
ಸೂಚನೆಗಳು/ಪರೀಕ್ಷಾ ಶುಲ್ಕ/ ಬ್ಯಾಂಕಿನ ವಿವರಗಳು ಲಭ್ಯವಾಗಲಿದ್ದು, ಅಭ್ಯರ್ಥಿಗಳು ಅಧಿಸೂಚನೆಯಲ್ಲಿನ ವಿವರಗಳನ್ನು ಮತ್ತು ಅರ್ಜಿ ಸಲ್ಲಿಸುವ 
ಸೂಚನೆಗಳನ್ನು ತಪ್ಪದೇ ಓದಿಕೊಂಡು ಅದರಂತೆ ಅರ್ಜಿಯನ್ನು ಭರ್ತಿಮಾಡತಕ್ಕದ್ದು. 

ಹಂತ 2:- ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಭ್ಯರ್ಥಿಯು ತನ್ನ ಇತ್ತೀಚೆಗಿನ ಭಾವಚಿತ್ರವನ್ನು ಒಂದು ಸ್ವಚ್ಛವಾದ ಬಿಳಿಯ ಹಾಳೆಯ 
ಮೇಲೆ ಲಗತ್ತಿಸಿ ಅದರ ಕೆಳಗೆ ಕಪ್ಪು ಶಾಯಿಯ ಸ್ಕೆಚ್ / ಮಾರ್ಕರ್ ಪೆನ್ನಿನಿಂದ ಸಹಿಯನ್ನು ಮಾಡಿ ( ಯಾವುದೇ ಕಾರಣಕ್ಕೂ ಭಾವ ಚಿತ್ರದ ಮೇಲೆ ಸಹಿ 
ಮಾಡಬಾರದು) ನಂತರ ಭಾವಚಿತ್ರ (Photo) ಮತ್ತು ಸಹಿಯನ್ನು ಒಳಗೊಂಡಂತೆ ಈ ಕೆಳಗಿನ ಅಳತೆ ಪ್ರಕಾರ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡಿರತಕ್ಕದ್ದು. 


೦ ಫೈಲ್ ಅಳತೆ< 100 ಕೆಜಿ 


ಪಾಸ್ ಪೋರ್ಟ್ 


ಭಾವಚಿತ್ರದ ಅಳತೆಗಳು: 


೦ ಡಿಪಿಐ ಹಿನ್ನೆಲೆ = 100 ಡಿಪಿಐ 


45 ಎಂ . ಎಂ (ಉದ್ದ) X 35 ಎಂ . ಎಂ ( ಅಗಲ ) 


೦ ಇಮೇಜ್ ಅಳತೆ = 100 % 


೦ ಕಲರ್ 


ಸಹಿ ಅಳತೆ: 
20ಎಂ. ಎಂ (ಉದ್ದ) x 35 ಎಂ . ಎಂ ( ಅಗಲ ) 


- ೧ 


ಜೆಪಿಇಜಿ (jpeg) 


ಹಂತ 3:- "Application For Second Division Accounts Assistant ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಭರ್ತಿಮಾಡತಕ್ಕದ್ದು. 
ಅರ್ಜಿಯನ್ನು ಭರ್ತಿಮಾಡಿದ ನಂತರ ನಮೂದಿಸಿರುವ ವಿವರಗಳನ್ನು ಮತ್ತೊಮ್ಮೆ ಕೂಲಂಕಷವಾಗಿ ಪರಿಶೀಲಿಸಬೇಕು. ಅರ್ಜಿಯಲ್ಲಿ ನಮೂದಿಸಿರುವ 
ವಿವರಗಳಲ್ಲಿ ಏನಾದರೂ ತಪ್ಪುಗಳಾಗಿದ್ದಲ್ಲಿ ಅದನ್ನು ಸರಿಪಡಿಸಲು Edit ಮೇಲೆ ಕ್ಲಿಕ್ ಮಾಡಿ ನಂತರ ಅಗತ್ಯ ತಿದ್ದುಪಡಿಗಳನ್ನು ಮಾಡಬಹುದು. 


ಹಂತ 4:- ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಎಲ್ಲಾ ವಿವರಗಳು ಸರಿಯಾಗಿರುತ್ತವೆಯೆಂದು ಮನದಟ್ಟು ಮಾಡಿಕೊಂಡು ನಂತರ ಸ್ಯಾನ್ 
ಮಾಡಿಟ್ಟುಕೊಂಡಿರುವ ಭಾವಚಿತ್ರ ( Photo )ವನ್ನು upload ಮಾಡತಕ್ಕದ್ದು. Photo upload ಮಾಡಿದ ನಂತರ ಅರ್ಜಿಯಲ್ಲಿನ ವಿವರಗಳು 
ಸರಿಯಾಗಿರುತ್ತವೆಯೆಂದು ಒಪ್ಪಿರುತ್ತೇನೆ (I agree) ಎಂಬ ಘೋಷಣೆಯ ಮೇಲೆ ಕ್ಲಿಕ್ ಮಾಡತಕ್ಕದ್ದು, ಅನಂತರವೇ Generate Challan ಮತ್ತು 
Application Preview ಮೂಡಲಿದ್ದು, ಎರಡನ್ನೂ Download ಮಾಡಿ ಕೊಳ್ಳತಕ್ಕದ್ದು. ಮತ್ತು ಅರ್ಜಿಯ ಪ್ರತಿಯನ್ನು ಮತ್ತು ಶುಲ್ಕ ಸಂದಾಯ 
ಮಾಡಿದ ಚಲನ್ ಅನ್ನು ಕಡ್ಡಾಯವಾಗಿ ಅಭ್ಯರ್ಥಿಗಳು ತಮ್ಮೊಂದಿಗೆ ಇಟ್ಟುಕೊಳ್ಳತಕ್ಕದ್ದು. ಆಯೋಗವು ಅಪೇಕ್ಷಿಸಿದಾಗ ಈ ಚಲನ್ ಅನ್ನು 
ಹಾಜರುಪಡಿಸಬೇಕು. 


ಹಂತ 5:- Download ಮಾಡಿಕೊಳ್ಳಲಾದ Challan ನಲ್ಲಿರುವ ಶುಲ್ಕವನ್ನು ಸಿಂಡಿಕೇಟ್ ಬ್ಯಾಂಕಿನ ಯಾವುದೇ ಶಾಖೆಗಳಲ್ಲಿ ಚಲನ್ ನೀಡಿ 
ಹಣ ಸಂದಾಯ ಮಾಡಬಹುದಾಗಿರುತ್ತದೆ. ಶುಲ್ಕವನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಶುಲ್ಕವನ್ನು ಸಂದಾಯ ಮಾಡಲು 
ಅವಕಾಶವಿರುವುದಿಲ್ಲ. ಸಿಂಡಿಕೇಟ್ ಬ್ಯಾಂಕ್ ಅನ್ನು ಹೊರತುಪಡಿಸಿ ಇತರೆ ಯಾವುದೇ ಬ್ಯಾಂಕಿನಲ್ಲಿ ಶುಲ್ಕ ಸಂದಾಯ ಮಾಡುವಂತಿಲ್ಲ . ಡಿ.ಡಿ., ಪೋಸ್ಟಲ್ 
ಆರ್ಡರ್, ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಸಂದಾಯ ಮಾಡದ ಅರ್ಜಿಗಳನ್ನು ತಿರಸ್ಕೃತಗೊಳಿಸಲಾಗುವುದು. 
3.1 ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಬೇಕಾದಲ್ಲಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಐದು ದಿನಗಳ 
ತರುವಾಯು, ಆಯೋಗದ ವೆಬ್‌ಸೈಟ್‌ನ Check Status ಲಿಂಕಿನಲ್ಲಿ ಮಾಹಿತಿಗಳನ್ನು ದಾಖಲಿಸಿ, ಅರ್ಜಿಯು ಸಿಂಧುವಾಗಿರುವ ಬಗ್ಗೆ ಮಾಹಿತಿಯನ್ನು 
ಪಡೆಯಬಹುದಾಗಿರುತ್ತದೆ. 


3 .2 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. ಒಮ್ಮೆ 
ಪರೀಕ್ಷಾ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ. ಅಥವಾ ಅದನ್ನು ಇತರೆ ಯಾವುದೇ ಪರೀಕ್ಷೆ 
ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. 

* ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ : 26- 07 - 2012 . 
* ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 25- 08- 2012 . 
- ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 28 - 08 - 2012 . 


ವಿಶೇಷ ಸೂಚನೆ: On -line ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ ಎದುರಾದಲ್ಲಿ 

ಸಹಾಯವಾಣಿ ( Help line) 9740977411 ಮತ್ತು 9741966115 ಅನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ 
ಸಲ್ಲಿಸಬಹುದು. 


೧೧೨೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೫ 


ಅರ್ಹತಾ ಷರತ್ತುಗಳು: 
ಅ) ಭಾರತೀಯ ನಾಗರೀಕನಾಗಿರತಕ್ಕದ್ದು. 
ಆ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ 

ಇರುವ ವ್ಯಕ್ತಿಯನ್ನು ವಿವಾಹವಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ 

ಅರ್ಹರಾಗುವುದಿಲ್ಲ. 
ಇ) ಅಭ್ಯರ್ಥಿಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ 

ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 
5, ಶೈಕ್ಷಣಿಕ ವಿದ್ಯಾರ್ಹತೆ: 

ಅ) ಪಿ. ಯು .ಸಿ. ಅಥವಾ 10 + 2 ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. 

ಆ) ಕಂಪ್ಯೂಟರ್ ಜ್ಞಾನವುಳ್ಳವರಾಗಿರಬೇಕು 
ಸೂಚನೆ:- ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಮೇಲಿನ ನಿಗದಿತ ವಿದ್ಯಾರ್ಹತೆಯ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ 
ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 
6 . 

ಹುದ್ದೆಗಳ ವರ್ಗಿಕರಣ: 
ಈ ಹುದ್ದೆಗಳ ವರ್ಗಿಕರಣದ ವಿವರವನ್ನು ಅನುಬಂಧ - 01ರಲ್ಲಿ ತೋರಿಸಿದೆ. 

ಅನುಬಂಧದಲ್ಲಿ ತೋರಿಸಿರುವ ವಿವಿಧ ಜಿಲ್ಲೆಗಳ ಗ್ರಾಮಪಂಚಾಯಿತಿಗಳಲ್ಲಿ ಖಾಲಿಯಿರುವ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳ 
ಸಂಖ್ಯೆ ಮತ್ತು ವರ್ಗಿಕರಣವು ಅನಿವಾದ್ಯ ಸಂದರ್ಭಗಳಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ, ಹುದ್ದೆಗಳ ಸಂಖ್ಯೆ ಮತ್ತು ವರ್ಗಿಕರಣದಲ್ಲಿ 
ಬದಲಾವಣೆಯಾದಲ್ಲಿ ಅಂದರೆ ಕಡಿಮೆಯಾದಲ್ಲಿ ತಿದ್ದುಪಡಿ ಮತ್ತು ಹೆಚ್ಚಾದಲ್ಲಿ ಸೇರ್ಪಡೆ ಅಧಿಸೂಚನೆಯ ಮೂಲಕ ಪ್ರಕಟಿಸಲಾಗುವುದು. ಅಂತಿಮವಾಗಿ 
ಆಯ್ಕೆ ಹಂತಕ್ಕೆ ಬರುವ ಅಭ್ಯರ್ಥಿಗಳಿಗೆ ಮಾತ್ರ ಸಂದರ್ಶನ ಸಮಯದಲ್ಲಿ ಅವರುಗಳು ಜಿಲ್ಲಾವಾರು ಆಯ್ಕೆಗೆ ಆದ್ಯತೆಯನ್ನು ನೀಡುವ ಸಲುವಾಗಿ ಹುದ್ದೆಗಳ 
ವರ್ಗಿಕರಣವನ್ನು ಒದಗಿಸಲಾಗುವುದು. 


7. 


ವೇತನ ಶ್ರೇಣಿ : 


* 11600 - 200 - 12000 - 250 - 13000 - 300 - 14200 - 350 - 15600 - 400 -17200 - 450 -19000 - 500 - 21000 
ಪಿಂಚಣಿ ಸೌಲಭ್ಯ : ಸರ್ಕಾರದ ಆದೇಶ ಸಂಖ್ಯೆ: ಎಫ್ಡಿ(ಎಸ್ ಪಿಎಲ್) 04 ಪಿಇಟಿ 2005, ದಿನಾಂಕ: 31.03 .2006ರಂತೆ. ನೂತನ ಅಂಶದಾಯಿ ಪಿಂಚಣಿ 
ಸೌಲಭ್ಯ ಅನ್ವಯವಾಗುವುದು. 


ವಯೋಮಿತಿ:- ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 


ಅ) ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು 
ಆ) ಗರಿಷ್ಠ ವಯೋಮಿತಿ: 

ಸಾಮಾನ್ಯ ವರ್ಗ 
2ಎ , 2ಬಿ , 3ಎ , 3ಬಿ 


35 ವರ್ಷ 


38 ವರ್ಷ 
40 ವರ್ಷ 


ಪ . ಜಾ / ಪ. ಪಂ / ಪ್ರ - 1 


ಅಭ್ಯರ್ಥಿಗಳ ಜನ್ಮ ದಿನಾಂಕವನ್ನು ಅವರ ಎಸ್ . ಎಸ್.ಎಲ್. ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯ ಪ್ರಮಾಣ ಪತ್ರ, ವರ್ಗಾವಣೆ ಪ್ರಮಾಣ ಪತ್ರ 
( ಟಿ.ಸಿ) ಕ್ಯುಮುಲೇಟಿವ್‌ ರೆಕಾರ್ಡ್‌ನಲ್ಲಿ ನಮೂದಿಸಿರುವಂತೆ ಪರಿಗಣಿಸಲಾಗುವುದು. ಇವುಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ದಾಖಲೆಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಈ ಮುಂದಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಈ ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು. 
> ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ 
ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ 
ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿಯನ್ನು 
ಅವನು/ ಅವಳು ಎಷ್ಟು ವರ್ಷಗಳ ಅವಧಿಗೆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 10 
ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೨೫ 


ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಹಿಂದೆ 
ಹೊಂದಿದ್ದ ಪಕ್ಷದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ 
ಸಲ್ಲಿಸಿದ್ದಾರೋ ಅಷ್ಟು ವರ್ಷಗಳ ಅಥವಾ ಐದು ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 
> ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು ಸಶಸ್ತದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ ಮೂರು ವರ್ಷಗಳನ್ನು 
ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 

ವಿವರಣೆ: 1) ( ಎ) ಮಾಜಿ ಸೈನಿಕ ಎಂದರೆ ಸಶಸ್ತ್ರದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯುದಳದಲ್ಲಿ ಯಾವುದೇ 
ಶ್ರೇಣಿಯಲ್ಲಿ ( ಯೋಧ ಅಥವಾ ಯೋಧರಲ್ಲದ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ. ಆದರೆ ಡಿಫೆನ್ಸ್ ಸೆಕ್ಯುರಿಟಿಕೋರ್, ಜನರಲ್ ರಿಸರ್ವ್ 
ಇಂಜಿನೀಯರಿಂಗ್ ಫೋರ್ಸ್, ಲೋಕಸಹಾಯಕ ಸೇನಾ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ : ಮತ್ತು ( ಬಿ) 
ಕೇಂದ್ರ ಸಶಸ್ತದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಹತರಾದ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು (ಸಂದರ್ಭಾನುಸಾರ 
ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ ಅಂತಹವರುಗಳಿಗೆ 
ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದಿಲ್ಲ. 
( ಅ) ಮೇಲ್ಕಂಡ ದಳದ ಸೇನೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 


ಅಥವಾ 


( ಆ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈದ್ಯಕೀಯ 
ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಸೇವೆಯಲ್ಲಿ ಬಿಡುಗಡೆಯಾದವನು 


ಅಥವಾ 


( ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇನೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ. 


ಅಥವಾ 


( ಈ ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದು ಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ 
ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಅಭ್ಯರ್ಥಿಗಳು ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಿರುತ್ತಾರೆ. 
1. ನಿರಂತರ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿಂಚಣಿದಾರರು 

ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆಯಿಂದ ಬಿಡುಗಡೆಯಾದ ವ್ಯಕ್ತಿ. 
3. ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು 

ವಿವರಣೆ: 2) ಕೇಂದ್ರ ಸಶಸ್ತದಳದ ಸೇವೆಯಲ್ಲಿರುವ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ 
ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿಸೈನಿಕರಿಗೆ ದೊರೆಯುವ 
ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ, ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವ ವರೆಗೆ ರಾಜ್ಯ ನಾಗರೀಕ ಸೇವೆ 
ಅಥವಾ ಹುದ್ದೆಗಳಿಗೆ ನೇಮಕ ಹೊಂದುವಂತಿಲ್ಲ. 
> ಅಭ್ಯರ್ಥಿಯು ನ್ಯಾಷನಲ್ ಕೆಡೆಟ್ ಕಾರ್ಪ್‌ನಲ್ಲಿ ಪೂರ್ಣ ಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ ಅಂತಹ 
ಕ್ಯಾಡೆಟ್ ಪರಿವೀಕ್ಷಕನಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು. 

ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡು ಗ್ರಾಮಸಮೂಹ 
ಪರಿಶೀಲಕರಾಗಿ ಈಗ ಕೆಲಸಮಾಡುತ್ತಿದ್ದರೆ, ಅಥವಾ ಹಿಂದೆ ಆ ಕೆಲಸದಲ್ಲಿದ್ದ ಪಕ್ಷದಲ್ಲಿ ಅಂತಹ ಗ್ರಾಮ ಸಮೂಹ ಪರಿಶೀಲಕರಾಗಿ ಸೇವೆ ಸಲ್ಲಿಸಿದಷ್ಟು 
ವರ್ಷಗಳು 
> ಅಭ್ಯರ್ಥಿಯು ವಿಧವೆಯಾಗಿದ್ದಲ್ಲಿ 10 ವರ್ಷಗಳು 
• ಅಭ್ಯರ್ಥಿಯು ಜೀತಕಾರ್ಮಿಕನಾಗಿದ್ದ ಪಕ್ಷದಲ್ಲಿ 10 ವರ್ಷಗಳು ಜೀತ ಕಾರ್ಮಿಕನಾಗಿದ್ದ ಅಭ್ಯರ್ಥಿಯು ವಯೋಮಿತಿ ಸಡಿಲಿಕೆ ಪಡೆಯಲು ಸದರಿ 
ಅಧಿನಿಯಮ ಅಥವಾ 1957ರ ಕರ್ನಾಟಕ ಜೀತಕಾರ್ಮಿಕ ಪದ್ಧತಿ ( ರದ್ದಿಯಾತಿ) ಆದೇಶದ ಮೇರೆಗೆ ಜೀತ ಸಾಲವನ್ನು ಸಂದಾಯ ಮಾಡುವ 
ಹೊಣೆಯಿಂದ ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರಿಂದ ಪಡೆದಿಟ್ಟುಕೊಂಡಿರತ್ಕದ್ದು. 
> ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು 


೧೧೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೫ 


9. ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ: 

ಕಂಪ್ಯೂಟರ್ ಸಾಕ್ಷರತಾ ಅರ್ಹತಾ ಪರೀಕ್ಷೆಗೆ ಗರಿಷ್ಠ 30 ಅಂಕಗಳನ್ನು ನಿಗದಿಪಡಿಸಿದ್ದು, ಈ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇ . 35 ಅಂದರೆ 
11 ಅಂಕಗಳನ್ನು ಗಳಿಸತಕ್ಕದ್ದು. ಕಂಪ್ಯೂಟರ್ ಸಾಕ್ಷರತಾ ಅರ್ಹತಾ ಪರೀಕ್ಷೆಯಲ್ಲಿನ ಅರ್ಹತೆ ಹೊಂದಿದಲ್ಲಿ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿರುವ 
ಅಂಕಗಳ ಜೇಷ್ಠತೆ ಮತ್ತು ಕಾಲಕಾಲಕ್ಕೆ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನುಸಾರ ಆಯ್ಕೆ ಮಾಡಲಾಗುವುದು. ಕಂಪ್ಯೂಟರ್ ಸಾಕ್ಷರತಾ 
ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇ . 35 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳನ್ನು ಮುಂದಿನ ನೇಮಕಾತಿ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದಿಲ್ಲ. 
ಕಂಪ್ಯೂಟರ್ ಸಾಕ್ಷರತಾ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳನ್ನು ಜೇಷ್ಠತಾ ಅಂಕಗಳಿಗೆ ಪರಿಗಣಿಸಲಾಗುವುದಿಲ್ಲ. ಪಠ್ಯಕ್ರಮವನ್ನು ಅನುಬಂಧ 
02ರಲ್ಲಿ ತೋರಿಸಲಾಗಿದೆ) 
9.1 ಕಡ್ಡಾಯ ಕನ್ನಡ ಪರೀಕ್ಷೆ: ( ಪಠ್ಯಕ್ರಮವನ್ನು ಅನುಬಂಧ - 03ರಲ್ಲಿ ನೋಡತಕ್ಕದ್ದು) ತಾಂತ್ರಿಕೇತರ ಹುದ್ದೆಗಳ ಸಂದರ್ಶನಕ್ಕೆ ಅರ್ಹರಾಗಲು 
ಅಭ್ಯರ್ಥಿಗಳು ಎಸ್.ಎಸ್.ಎಲ್.ಸಿ. ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳಿಗೆ ಪರೀಕ್ಷೆ ನಡೆಸಲಿದ್ದು, ಅದರಲ್ಲಿ ಕನಿಷ್ಠ 50 
ಅಂಕಗಳೊಂದಿಗೆ ಕಡ್ಡಾಯವಾಗಿ ತೇರ್ಗಡೆ ಹೊಂದಲೇಬೇಕು. ನಿಗದಿಪಡಿಸಿದ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ಸಂದರ್ಶನಕ್ಕೆ 
ಅರ್ಹರಾಗುವುದಿಲ್ಲ. ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ, ಪರಂತು ಎಸ್.ಎಸ್.ಎಲ್. ಸಿ ಅಥವಾ ಅದಕ್ಕೆ 
ತತ್ಸಮಾನವೆಂದು ಘೋಷಿಸಲ್ಪಟ್ಟ ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಎಸ್ .ಎಸ್.ಎಲ್. ಸಿ.ಗಿಂತ ಮೇಲ್ಮಟ್ಟದ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ 
ಭಾಷೆ/ ದ್ವಿತೀಯ ಭಾಷೆ ಅಥವಾ ಐಚ್ಛಿಕ ವಿಷಯವಾಗಿ ( ಆದರೆ ಸಂಯುಕ್ತ ಪತ್ರಿಕೆಯ ವಿಷಯಗಳಲ್ಲೊಂದಾಗಿರಬಾರದು) ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ 
ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತೇರ್ಗಡೆಯಾಗಿದ್ದರೆ ಅಥವಾ ಲೋಕಸೇವಾ ಆಯೋಗದಿಂದ ಈ ಹಿಂದೆ ನಡೆಸಲ್ಪಟ್ಟ ಕಡ್ಡಾಯ ಕನ್ನಡ ಭಾಷಾ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವ ಬಗ್ಗೆ ವಿನಾಯಿತಿ ನೀಡಲಾಗುವುದು. 

ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆಗಳನ್ನು ಮಾತ್ರ ಮೌಲ್ಯಮಾಪನ 
ಮಾಡಲಾಗುವುದು. ಕನ್ನಡ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳ ಸಾಮಾನ್ಯ ಮತ್ತು ನಿರ್ದಿಷ್ಟ ಪತ್ರಿಕೆಯ ಉತ್ತರ ಪತ್ರಿಕೆಗಳನ್ನು 
ಮೌಲ್ಯಮಾಪನ ಮಾಡಲಾಗುವುದಿಲ್ಲ 
10 . ಸ್ಪರ್ಧಾತ್ಮಕ ಪರೀಕ್ಷೆ: 

ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ ) ( ಸಾಮಾನ್ಯ ನಿಯಮಗಳು 2006 ಹಾಗೂ 
ಅದರ ತಿದ್ದುಪಡಿಗಳನ್ವಯ ತಾಂತ್ರಿಕೇತರ ಹುದ್ದೆಗಳಾದ ಈ ಹುದ್ದೆಗಳಿಗೆ ಆಯೋಗವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೆಳಕಂಡ ರೀತಿಯಲ್ಲಿ ನಡೆಸುತ್ತದೆ. 
ಈ ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತು ನಿಷ್ಠ ಬಹು ಆಯ್ಕೆ ( Objective Multiple Choice) ಮಾದರಿಯದಾಗಿದೆ. ತಲಾ 200 ಅಂಕಗಳ 02 
ಪತ್ರಿಕೆಗಳಿರುತ್ತವೆ. ಅವು : 

ಪತ್ರಿಕೆ -1 -(ಸಾಮಾನ್ಯ ಪತ್ರಿಕೆ) ( General Paper)-200 ಅಂಕಗಳು - 11/2 ಗಂಟೆ: 

ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯಲ್ಲಿ ಉತ್ತೀಣರಾದ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಸಾಮಾನ್ಯ ಜ್ಞಾನದ ವಿಷಯಗಳಿಗೆ 
ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನಗಳು, ಭಾರತದ ಇತಿಹಾಸ, ಭೂಗೋಳ, ಸಮಾಜ ವಿಜ್ಞಾನ ಮತ್ತು ದಿನನಿತ್ಯ 
ಗಮನಿಸಬಹುದಾದ ವಿಷಯಗಳು ಪ್ರಾಯೋಗಿಕ ಜ್ಞಾನ ಹಾಗೂ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯವನ್ನು ಒಳಗೊಂಡಿರುತ್ತದೆ. 

ಪತ್ರಿಕೆ -2 -(ನಿರ್ದಿಷ್ಟ ಪತ್ರಿಕೆ) (Specific Paper )- 200 ಅಂಕಗಳು- 2 ಗಂಟೆ: 

ಈ ಹುದ್ದೆಗಳ ಕಾರ್ಯ ಸ್ವರೂಪಕ್ಕೆ ಸಂಬಂಧಿಸಿದ ಪಠ್ಯಕ್ರಮವನ್ನು ಒಳಗೊಂಡಿರುತ್ತದೆ. (ಪಠ್ಯಕ್ರಮವನ್ನು ಅನುಬಂಧ- 04ರಲ್ಲಿ 
ತೋರಿಸಲಾಗಿದೆ.) 

ಸೂಚನೆ: ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತದೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ 
ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು . 


ಟಿಪ್ಪಣಿ: - ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ಬಗೆಯ ಆಕ್ಷೇಪಣೆ ಇದ್ದಲ್ಲಿ, ಪರೀಕ್ಷಾ ಕೇಂದ್ರವನ್ನು ಬಿಡುವ ಮೊದಲು ಪರೀಕ್ಷಾ ದಿನದಂದೇ ಸಂಬಂಧಿತ 
ಮೇಲ್ವಿಚಾರಕರ ಮುಖಾಂತರ ಅಭ್ಯರ್ಥಿಯ ಹೆಸರು, ವಿಳಾಸ, ನೋಂದಣಿ ಸಂಖ್ಯೆ ಇತ್ಯಾದಿಗಳನ್ನು ನಮೂದಿಸಿರುವ ಲಿಖಿತ ಮನವಿಯನ್ನು 
ಆಯೋಗಕ್ಕೆ ಸಲ್ಲಿಸಿ ಸ್ವೀಕೃತಿ (Acknowledgement) ಪಡೆಯಬೇಕು. ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೨೭ 


10 .1 ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಆಯೋಗವು ನಿಗದಿಪಡಿಸುವ ಇತರೆ ಯಾವುದೇ ಕೇಂದ್ರಗಳಲ್ಲಿ ನಡೆಸಲಾಗುವುದು. 
ಅಭ್ಯರ್ಥಿಗಳು ಅರ್ಜಿಯಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಚಿಸುವ ಕೇಂದ್ರವನ್ನು ನಮೂದಿಸತಕ್ಕದ್ದು. ಆದರೂ , ತಾಲ್ಲೂಕು ಕೇಂದ್ರಗಳಲ್ಲಿ 
ಪರೀಕ್ಷೆ ನಡೆಸುವ ಸನ್ನಿವೇಶ ಎದುರಾದಲ್ಲಿ ಅರ್ಜಿಯಲ್ಲಿ ಅಭ್ಯರ್ಥಿಗಳು ನೀಡಿರುವ ವಿಳಾಸವನ್ನಾಧರಿಸಿ ತಾಲ್ಲೂಕು ಕೇಂದ್ರಗಳಲ್ಲಿಯೂ ಸಹ ಪರೀಕ್ಷೆ 
ನಡೆಸಲಾಗುವುದು. ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸುವುದು ಆಯೋಗದ ಅಂತಿಮ ತೀರ್ಮಾನವಾಗಿರುತ್ತದೆ. 

ಪರೀಕ್ಷೆಗಳ ದಿನಾಂಕವನ್ನು ಮುಂದೆ ಜಾಹೀರಾತು ಪಡಿಸಲಾಗುವುದು ಹಾಗೂ ಆಯೋಗದ ವೆಬ್ ಸೈಟ್ http://kpsc .kar. nic.in ನಲ್ಲಿ 
ಬಿತ್ತರಿಸಲಾಗುವುದು. ಪರೀಕ್ಷೆಗಳ ದಿನಾಂಕಗಳನ್ನು ಅಧಿಸೂಚಿಸಿದಾಗ ಪ್ರವೇಶ ಪತ್ರಗಳನ್ನು ಆಯೋಗದ ಅಂತರ್ಜಾಲದಿಂದ ಅಭ್ಯರ್ಥಿಗಳು ಡೌನ್ ಲೋಡ್ 
ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಪ್ರತ್ಯೇಕವಾಗಿ ರವಾನಿಸಲಾಗುವುದಿಲ್ಲ. 
11 . ನೇಮಕಾತಿ ವಿಧಾನ: 


ಕರ್ನಾಟಕ ನಾಗರೀಕ ಸೇವೆಗಳು ( ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಆಯ್ಕೆ ಮೂಲಕ ನೇರನೇಮಕಾತಿ) ( ಸಾಮಾನ್ಯ) ನಿಯಮಗಳು 2006 ಮತ್ತು 
ಅದರ ತಿದ್ದುಪಡಿಗಳನ್ವಯ ಆಯೋಗವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳ ಜೇಷ್ಠತೆ ಮತ್ತು 
ಕಾಲಕಾಲಕ್ಕೆ ಚಾಲ್ತಿಯಲ್ಲಿರುವ ನಿಯಮಗಳನುಸಾರ ಇರುವ ಮೀಸಲಾತಿಯನ್ವಯ ಅಂತಿಮವಾಗಿ ಲಭ್ಯವಾಗುವ ಖಾಲಿ ಹುದ್ದೆಗಳ ಸಂಖ್ಯೆಗೆ 
ಅನುಗುಣವಾಗಿ ಆಯ್ಕೆ ಪಟ್ಟಿ ತಯಾರಿಸಲಾಗುವುದು. 
( ಅ) ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸುವ ಒಟ್ಟು ಅಂಕಗಳ ಶೇಕಡಾವಾರು ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು 
ತಯಾರಿಸಲಾಗುವುದು. 


( ಆ) ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಬ್ಬರು ಅಥವಾ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕಗಳನ್ನು ಗಳಿಸಿದರೆ, ಅಂಕಗಳ ಅರ್ಹತಾ ಪಟ್ಟಿ 
ತಯಾರಿಸುವಾಗ ಅಂತಹ ಅಭ್ಯರ್ಥಿಗಳ ಅರ್ಹತೆಯನ್ನು ವಯಸ್ಸಿನ ಆಧಾರದ ಮೇಲೆ ನಿಗದಿಪಡಿಸಿ, ವಯಸ್ಸಿನಲ್ಲಿ ಹಿರಿಯರಾದವರನ್ನು ಅರ್ಹತಾ 
ಪಟ್ಟಿಯಲ್ಲಿ ಜೇಷ್ಠತಾನುಕ್ರಮದಲ್ಲಿ ಪರಿಗಣಿಸಲಾಗುವುದು. 
( ಇ) ಮೀಸಲಾತಿ ನಿಯಮಾನುಸಾರ ಅ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಪೈಕಿ 1:3ರ ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ 
ಕರೆಯಲಾಗುವುದು. 
( ಈ ) ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿದ ಒಟ್ಟು ಅಂಕಗಳ ಶೇಕಡ 12 .5ರಷ್ಟು ( ಅಂದರೆ 50) ಅಂಕಗಳು ಸಂದರ್ಶನಕ್ಕೆ ಗರಿಷ್ಠ ಅಂಕಗಳಾಗಿರುತ್ತದೆ. 
ಸಂದರ್ಶನ:- ಸಂದರ್ಶನಕ್ಕೆ ಅರ್ಹರಾಗುವ ಅಭ್ಯರ್ಥಿಗಳ ಸಂದರ್ಶನವನ್ನು ಆಯೋಗವು ನಡೆಸಿ ಸಂದರ್ಶನದಲ್ಲಿ ಅವರು ವ್ಯಕ್ತಪಡಿಸುವ ಸಾಮರ್ಥ್ಯತೆಯ 
ಅನುಸಾರ ನೀಡುವ ಅಂಕಗಳನ್ನು ಸಂದರ್ಶನ ನಡೆದ ದಿನ ಅಥವಾ ಮುಂದಿನ ದಿನದಂದು ಕಛೇರಿಯ ಪ್ರಕಟಣಾ ಫಲಕದಲ್ಲಿ ಮತ್ತು ಆಯೋಗದ 
ವೆಬ್‌ಸೈಟ್‌ನಲ್ಲಿ ( ಅಂತರ್ಜಾಲದಲ್ಲಿ) ಪ್ರಕಟಿಸಲಾಗುವುದು. 
12 . ಪ್ರಮುಖ ಸೂಚನೆಗಳು: 
12.1. ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು: 
ಜಾತಿ ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು 

ಪ. ಜಾ / ಪ. ಪಂ . ಅಭ್ಯರ್ಥಿಗಳು ನಮೂನೆ ಡಿ ರಲ್ಲಿ 
1 ಪ್ರವರ್ಗ -1ರ ಅಭ್ಯರ್ಥಿಗಳು ನಮೂನೆ ಇ ನಲ್ಲಿ ಹಾಗೂ 
* 2ಎ , 2ಬಿ , 3ಎ , 3ಬಿ ಅಭ್ಯರ್ಥಿಗಳು ನಮೂನೆ ಎಫ್ ನಲ್ಲಿ ಸಂಬಂಧಿತ ತಹಶೀಲ್ದಾರರವರಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
ಈ ಪ್ರಮಾಣ ಪತ್ರವನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿ ಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರಬೇಕು. 

ಹಿಂದುಳಿದ ವರ್ಗಗಳಾದ ಪ್ರ - 2ಎ , ಪ್ರ - 2ಬಿ, ಪ್ರ -3ಎ ಮತ್ತು ಪ್ರ -3ಬಿ ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳು ಪಡೆದ 
ದಿನಾಂಕದಿಂದ ಅರ್ಜಿಗಳನ್ನು ಸಲ್ಲಿಸಲು ನಿಗದಿ ಪಡಿಸಿದ ಕೊನೆಯ ದಿನಾಂಕದೊಳಗೆ 05 ವರ್ಷಗಳ ಅವಧಿಯಲ್ಲಿರಬೇಕು. ಈ ಪ್ರಮಾಣ ಪತ್ರಗಳ 
ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ನೀಡಲಾಗಿರುತ್ತದೆ . ಮೀಸಲಾತಿ ಪ್ರಮಾಣ ಪತ್ರ ಜಾರಿ ಮಾಡಿದ ದಿನಾಂಕವನ್ನು ಅರ್ಜಿಯ ನಿಗದಿತ 
ಸ್ಥಳದಲ್ಲಿ ತಪ್ಪದೇ ನಮೂದಿಸಬೇಕು ಹಾಗೂ ಸಂದರ್ಶನಕ್ಕೆ ಅರ್ಹರಾಗಿ ಹಾಜರಾದಾಗ ಅದರ ಮೂಲ ಮೀಸಲಾತಿ ಪ್ರಮಾಣ ಪತ್ರವನ್ನು ಪರಿಶೀಲನೆಗೆ 
ತಪ್ಪದೇ ಹಾಜರುಪಡಿಸತಕ್ಕದ್ದು. 
12.2. ಗ್ರಾಮೀಣ ಅಭ್ಯರ್ಥಿ: 
* ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳ ರೀತ್ಯಾ ಗ್ರಾಮೀಣ ಮೀಸಲಾತಿಗೆ ಒಳಪಡುವ 
ಪ್ರದೇಶಗಳಲ್ಲಿ 1 ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರುವವರು ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. 


೧೧೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨ , ೨೦೧೨ 


ಭಾಗ - ೫ 


ಈ ಪ್ರಮಾಣ ಪತ್ರಗಳು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು ಮತ್ತು ಪರಿಶೀಲನೆಯ ಸಮಯದಲ್ಲಿ 
ಹಾಜರುಪಡಿಸತಕ್ಕದ್ದು. 


* ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1, 2ಎ, 2ಬಿ , 3ಎ, 3ಬಿ ವರ್ಗಗಳಿಗೆ ಸೇರಿದ 
ಅಭ್ಯರ್ಥಿಗಳು ನಮೂನೆ 2 ರಲ್ಲಿ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಪಡೆದಿಟ್ಟು ಕೊಂಡಿರತಕ್ಕದ್ದು. 


ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ- 2ರ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ 
ನಮೂನೆ-1 ರಲ್ಲಿ ಅವರು ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಹಶೀಲ್ದಾರ್ ರವರಿಂದ ಪಡೆದಿರತಕ್ಕದ್ದು. 
* ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, 2ಎ , 2ಬಿ, 3ಎ, 3ಬಿ ವರ್ಗಗಳಿಗೆ ಸೇರಿದ 
ಅಭ್ಯರ್ಥಿಗಳ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಸಹ ಅನರ್ಹರಾಗುತ್ತಾರೆ . 
ಸೂಚನೆ: ಗ್ರಾಮೀಣ ಮೀಸಲಾತಿಗೆ ಸಂಬಂಧಿಸಿದಂತೆ ನಮೂನೆ- 2ರ ಪ್ರಮಾಣ ಪತ್ರವನ್ನು ಅಭ್ಯರ್ಥಿಗಳು ತಾವು ವ್ಯಾಸಂಗ ಮಾಡಿದ ಶಾಲೆಯ 
ಮುಖ್ಯೋಪಾಧ್ಯಾಯರಿಂದ ಪಡೆದು ಅದಕ್ಕೆ ಸಂಬಂಧಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಪಡೆದಿರತಕ್ಕದ್ದು. 
12.3. ಕನ್ನಡ ಮಾಧ್ಯಮ ಅಭ್ಯರ್ಥಿ: 

ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು 
1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧ ಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ 
ಸಹಿ ಮತ್ತು ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 
12.4. ಅಂಗವಿಕಲ ಅಭ್ಯರ್ಥಿ: 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 50 ಎಸ್‌ಆರ್‌ಆರ್ 2000 , ದಿನಾಂಕ : 03.09 .2005 ಮತ್ತು ದಿನಾಂಕ : 01 - 08 - 2009ರಲ್ಲಿ ದೃಷ್ಟಿ 
ಮಾಂದ್ಯ , ಶ್ರವಣ ದೋಷವುಳ್ಳ, ಚಲನವಲನ ವೈಕಲ್ಯ , ಕುಷ್ಠರೋಗದಿಂದ ಗುಣಮುಖರಾದ ಮತ್ತು ಬುದ್ಧಿ ಮಾಂದ್ಯಂತೆ/ ಮಾನಸಿಕ ಅಸ್ವಸ್ಥತೆ (Low vision, 
Hearing impairment, locomotor disability Leprosy Cured, Mental retardation & Mental illness) ವೈಕಲ್ಯತೆಯೆಂದು ಪರಿಗಣಿಸಿದ್ದು , 
ಶೇ .40ಕ್ಕೆ ಕಡಿಮೆ ಇಲ್ಲದಂತೆ ಬಳಲುತ್ತಿರುವ ವ್ಯಕ್ತಿಗಳು. 

ಅಂಗವಿಕಲರಿಗೆ ಮೀಸಲಿರಿಸಿದ ಹುದ್ದೆಗಳನ್ನು ಕೋರುವ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರವನ್ನು ದಿನಾಂಕ: 19. 11 .2005ರ ಸರ್ಕಾರದ 
ಅಧಿಕೃತ ಜ್ಞಾಪನ ಸಂಖ್ಯೆ :ಸಿಆಸುಇ 115 ಸೆನೆನಿ 2005ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ, ಅಂಗವಿಕಲತೆಯ ಬಗ್ಗೆ ಜಿಲ್ಲಾಮಟ್ಟದ ವೈದ್ಯಕೀಯ 
ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. ಇತರೆ ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಪಡೆಯಲಾಗಿರುವ 
ಪ್ರಮಾಣ ಪತ್ರಗಳನ್ನು ಪರಿಗಣಿಸುವುದಿಲ್ಲ. 


12.5 ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 74 ಸೆನೆನಿ 2006, ದಿನಾಂಕ: 30 - 10 -2007ರ ಪ್ರಕಾರ ದೃಷ್ಟಿ ಮಾಂಧ್ಯ ಅಭ್ಯರ್ಥಿಗಳಿಗೆ ಆಯೋಗವು 
ವೈದ್ಯಕೀಯ ಮಂಡಳಿಯ ಮುಂದೆ ತಪಾಸಣೆ ನಡೆಸಿ, ವೈದ್ಯಕೀಯ ವರದಿಯ ಆಧಾರದ ಮೇರೆಗೆ ಪರೀಕ್ಷೆಯನ್ನು ಬರೆಯಲು ಲಿಪಿಕಾರರನ್ನು ಮತ್ತು 
ಪರೀಕ್ಷೆಯಲ್ಲಿ 01 ಗಂಟೆಗೆ 10 ನಿಮಿಷಗಳ ಹೆಚ್ಚುವರಿ ಕಾಲಾವಕಾಶವನ್ನು ನೀಡಲಾಗುವುದು. 
ಅ) ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟ ಅಭ್ಯರ್ಥಿಗಳಲ್ಲಿ ಯಾವುದೇ ಅಭ್ಯರ್ಥಿಯು ದೃಷ್ಟಿ ಮಾಂಧ್ಯ ಮೀಸಲಾತಿಯಡಿ ಅನರ್ಹರೆಂದು ವೈದ್ಯಕೀಯ 
ಸಮಿತಿಯು ದೃಢೀಕರಿಸಿದಲ್ಲಿ ಅಂತಹ ಅಭ್ಯರ್ಥಿಗಳ ದೃಷ್ಟಿ ಮಾಂದ್ಯ ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು. 
ಆ) ಲಿಪಿಕಕಾರರ ಶೈಕ್ಷಣಿಕ ವಿದ್ಯಾರ್ಹತೆಯು ಆಯ್ಕೆಪರೀಕ್ಷೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆಗಿಂತ ಹೆಚ್ಚಾಗಿರಬಾರದು. 
ಇ) ದೃಷ್ಟಿ ಮಾಂಧ್ಯ ಅಭ್ಯರ್ಥಿಯು ಸ್ವತಃ ಕರೆತರುವ ಲಿಪಿಕಾರರ ದುರ್ನಡತೆಗೆ ಅಭ್ಯರ್ಥಿಯೇ ಜವಾಬ್ದಾರನಾಗಿರುತ್ತಾರೆ . 
ಈ ) ಲಿಪಿಕಕಾರರ ಮತ್ತು ಅಭ್ಯರ್ಥಿಯ ನಡುವೆ ನಡೆಯುವ ಸಂವಾದವು ಪರೀಕ್ಷಾ ಕೊಠಡಿಯಲ್ಲಿನ ಶಾಂತಿಗೆ ಭಂಗ ತರಬಾರದು. ಅಥವಾ ಅದೇ 
ಕೊಠಡಿಯಲ್ಲಿರುವ ಇತರೆ ಅಭ್ಯರ್ಥಿಗಳಿಗೆ ತೊಂದರೆಯುಂಟು ಮಾಡುವಂತಿರಬಾರದು. ಮತ್ತು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗೆ 
ಯಾವುದೇ ಪ್ರಯಾಣ ಭತ್ಯೆ ದಿನಭತ್ಯೆ ನೀಡಲಾಗುವುದಿಲ್ಲ. ಹಾಗೂ ದೃಷ್ಟಿ ಮಾಂಧ್ಯ ಅಭ್ಯರ್ಥಿ ಮತ್ತು ಲಿಪಿಕಾರರು ಅನುಬಂಧ -05ರಲ್ಲಿರುವಂತೆ 
ದೃಢೀಕರಣ ಪತ್ರ ಸಲ್ಲಿಸಬೇಕು. 

ಈ ಅಂಗವಿಕಲ ಮೀಸಲಾತಿಯಡಿ ಆಯ್ಕೆ ಹೊಂದುವ ಅಭ್ಯರ್ಥಿಗಳು ಸಹ ಈ ನ್ಯೂನ್ಯತೆಯನ್ನು ಹೊಂದಿದ್ದರೂ ಸದರಿ ಹುದ್ದೆಯ ಕರ್ತವ್ಯ 
ನಿರ್ವಹಣೆಗೆ ಅಡ್ಡಿ ಉಂಟಾಗದೆಂದು ತಿಳಿಸುವ ದೈಹಿಕ ಅರ್ಹತೆಯ ಪ್ರಮಾಣ ಪತ್ರವನ್ನು ಕರ್ತವ್ಯಕ್ಕೆ ಸೇರುವ ಮುನ್ನ ನೀಡಬೇಕಾಗುತ್ತದೆ. 


ಸ್ವ 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೨೯ 


12 .5 ಯೋಜನಾ ನಿರಾಶ್ರಿತ ಅಭ್ಯರ್ಥಿ: 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 23 ಸೆನೆನಿ 99 , ದಿನಾಂಕ : 23 - 11 - 2000ರನ್ವಯ ಯೋಜನೆಗಳಿಂದ ನಿರ್ವಸಿತರಾದ ( ಈ 
ನಿಯಮಗಳು ಜಾರಿಯಾಗುವ 20 ವರ್ಷಕ್ಕೆ ಮುನ್ನ ನಿರ್ವಸತಿತರಾದ ಕುಟುಂಬದ ಅಭ್ಯರ್ಥಿಗಳು ಈ ಮೀಸಲಾತಿಗೆ ಅನ್ವಯವಾಗುವುದಿಲ್ಲ) ಈ 
ಮೀಸಲಾತಿಗೆ ಮೀಸಲಿರಿಸಿದ ಹುದ್ದೆಗಳನ್ನು ಕೋರುವ ಅಭ್ಯರ್ಥಿಗಳು ಸಂಬಂಧಿಸಿದ ತಹಶೀಲ್ದಾರ್ ರವರಿಂದ ನಿಗದಿತ ನಮೂನೆಯಲ್ಲಿ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 
ಸೂಚನೆ: 1) ಈ ಮೇಲಿನ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು ಹಾಗೂ ಕೊನೆಯ 
ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 

2 ) ಈ ಮೇಲೆ ನಮೂದಿಸಿರುವ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ನೀಡಲಾಗಿರುತ್ತದೆ. 
13. ಅಭ್ಯರ್ಥಿಗಳು ON - LINE ಅರ್ಜಿ ಸಲ್ಲಿಸುವುದರಿಂದ ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಲು ಅವಕಾಶ ಇರುವುದಿಲ್ಲ. ಆದರೆ 
ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು / ದಾಖಲಾತಿಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಅಂದರೆ , ದಿನಾಂಕ: 25 - 08 - 2012ರ 
ಒಳಗೆ ಪಡೆದಿರಬೇಕು ಇಲ್ಲವೇ ಸಿಂಧುವಾಗಿರಬೇಕು, ಹಾಗೂ ಆಯೋಗವು ಪರಿಶೀಲನೆಗಾಗಿ ಹಾಜರುಪಡಿಸಲು ಸೂಚಿಸಿದಾಗ ಅರ್ಜಿಯಲ್ಲಿ ನಮೂದಿಸಿರುವ 
ಮೀಸಲಾತಿಯ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಕೆಳಕಂಡಂತೆ ಕ್ರಮ ಕೈಗೊಳ್ಳಲಾಗುವುದು. 
1) ಕಡ್ಡಾಯವಾಗಿ ಹಾಜರು ಪಡಿಸಬೇಕಾದ ವಿದ್ಯಾರ್ಹತೆ/ ಜನ್ಮ ದಿನಾಂಕ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸದಿದ್ದಲ್ಲಿ : ಅಭ್ಯರ್ಥಿಯ 

ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 
ವಿವಿಧ ಮೀಸಲಾತಿ ಕೋರಿ ಹಾಜರು ಪಡಿಸಬೇಕಾದ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸದಿದ್ದಲ್ಲಿ: ಆ ಮೀಸಲಾತಿಯನ್ನು ರದ್ದು ಪಡಿಸಿ 

ಸಾಮಾನ್ಯ ಅರ್ಹತೆಯಲ್ಲಿ ಅರ್ಹತೆಯನ್ನು ಹೊಂದಿದ್ದಲ್ಲಿ ಮಾತ್ರ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಯೆಂದು ಪರಿಗಣಿಸಲಾಗುವುದು. 
13.1 ಕಡ್ಡಾಯವಾಗಿ ಹಾಜರುಪಡಿಸಬೇಕಾದ ಪ್ರಮಾಣ ಪತ್ರಗಳು: 
1. ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯಾದ ಪಿ. ಯು. ಸಿ. ಅಥವಾ 10 + 2 ವಿದ್ಯಾರ್ಹತೆಯ 

ಅಂಕಪಟ್ಟಿಗಳು. 
2. ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್.ಎಸ್.ಎಲ್. ಸಿ ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ/ ವರ್ಗಾವಣೆಯ ಪ್ರಮಾಣ 

ಪತ್ರ ( ಟಿ. ಸಿ)/ ಜನ್ಮ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉಪ್ಪತಭಾಗ (Extract of Cumulative Record) 
ವಿವಿಧ ಮೀಸಲಾತಿಗಳನ್ನು ಕೋರಿದ್ದಲ್ಲಿ, ಮೀಸಲಾತಿ ಪ್ರಮಾಣ ಪತ್ರಗಳು . 


13 . 2 


ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಕೋರಿದ್ದಲ್ಲಿ ಹಾಜರುಪಡಿಸಬೇಕಾದ ಪ್ರಮಾಣ ಪತ್ರಗಳು: 


1. ಸೈನಿಕ ಸೇವೆಯಿಂದ ಬಿಡುಗಡೆಯಾದ/ ಮುಕ್ತಿಹೊಂದಿದ ಬಗೆಗಿನ ಪ್ರಮಾಣ ಪತ್ರ 
ಟಿಪ್ಪಣಿ: ಮಾಜಿ ಸೈನಿಕ ಅವಲಂಬಿತರ ಈ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಯಮಾನುಸಾರ ಅ ಮೀಸಲಾತಿಗೆ ಅರ್ಹರೆ? ಎಂಬುದನ್ನು ಹತ್ತಿರದ 
ಜಿಲ್ಲಾ ಸೈನಿಕ ಬೋರ್ಡ್‌ನಿಂದ ತಿಳಿದುಕೊಂಡು ಮೀಸಲಾತಿಯನ್ನು ಕೋರುವುದು ಸೂಕ್ತ. 
2. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ , ಪ್ರವರ್ಗ - 2ಬಿ, ಪ್ರವರ್ಗ -3ಎ , ಪ್ರವರ್ಗ - 3ಬಿ ಮೀಸಲಾತಿ ಅಭ್ಯರ್ಥಿಗಳು 

ನಮೂನೆ ಡಿ/ ಇ /ಎಫ್ ನಲ್ಲಿ ತಹಶೀಲ್ದಾರ್‌ರವರಿಂದ ಪಡೆದಿರುವ ಪ್ರಮಾಣ ಪತ್ರ. 
3. ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು ಸೇವೆಯಲ್ಲಿರುವ ಬಗ್ಗೆ ಅರ್ಜಿಯಲ್ಲಿನ ನಿಗದಿತ ಅಂಕಣವನ್ನು (Circle ) ತುಂಬತಕ್ಕದ್ದು ಹಾಗೂ 

ಅವರ ಸೇವಾ ಪ್ರಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ನಿರಪೇಕ್ಷಣಾ ಪ್ರಮಾಣ ಪತ್ರವನ್ನು ( No Objection 
Certificate) ಸಂಬಂಧಿತ ನೇಮಕಾತಿ ಪ್ರಾಧಿಕಾರದಿಂದ ದಿನಾಂಕ: 25 - 08 - 2012ರ ಒಳಗೆ ಪಡೆದಿಟ್ಟುಕೊಂಡಿರಬೇಕು ಮತ್ತು ಆಯೋಗವು 
ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು . 
ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2 ರಲ್ಲಿ 

ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ 
6. ಅಂಗವಿಕಲ ಅಭ್ಯರ್ಥಿಗಳು ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದ ವೈದ್ಯಕೀಯ ಪ್ರಮಾಣ ಪತ್ರ. 

ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು , ವಿಧವೆಯರು, ಜೀತ ಕಾರ್ಮಿಕರು, ಗ್ರಾಮ ಸಮೂಹ ಪರಿಶೀಲಕರು ಮತ್ತು ಕ್ಯಾಡೆಟ್ ಪರಿವೀಕ್ಷಕರು 

ಇವರುಗಳು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣಪತ್ರ . 

ಈ ಮೇಲಿನ ವಿದ್ಯಾರ್ಹತೆ, ಮೀಸಲಾತಿ ಮತ್ತು ವಯೋಮಿತಿ ಇನ್ನಿತರ ಅಂಶಗಳನ್ನು ಆಯೋಗವು ಕೂಲಂಕಷವಾಗಿ ಪರಿಶೀಲಿಸಿದ ನಂತರವೇ 
ಅಭ್ಯರ್ಥಿಗಳನ್ನು ಜೇಷ್ಟತೆ ಮತ್ತು ಮೀಸಲಾತಿ ಆಧಾರದ ಮೇಲೆ ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು. 


೧೧೩೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೫ 


14 . ಪ್ರಮುಖ ಸೂಚನೆಗಳು: 
1. ಅಭ್ಯರ್ಥಿಗಳು ON-LINE ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳ ಆಧಾರದ ಮೇಲೆ ಅವರುಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು ಅರ್ಹರೆ 
ಎಂಬುದನ್ನು ಆಯೋಗವು ಪರಿಶೀಲಿಸಿ ಮೇಲು ನೋಟಕ್ಕೆ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ ಮಾತ್ರ ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್ 
ಮಾಡಿಕೊಳ್ಳಲು ಅವಕಾಶ ನೀಡುತ್ತದೆ. ಆದ್ದರಿಂದ ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ 
ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. 
2. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ , ಜನ್ಮ ದಿನಾಂಕ , ವಿದ್ಯಾರ್ಹತೆ, ಪರೀಕ್ಷಾ ಕೇಂದ್ರ 
ಹಾಗೂ ವಯೋಮಿತಿ ಸಡಿಲಿಕೆ , ಇತ್ಯಾದಿ ವಿವರಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುವುದು ಹಾಗೂ ಈ ಬಗ್ಗೆ ಆನಂತರದಲ್ಲಿ ಬದಲಾವಣೆ 
ಕುರಿತಂತೆ ಸಲ್ಲಿಸುವ ಯಾವುದೇ ಕೋರಿಕೆ ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 
3. ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ವಿಳಾಸ ಬದಲಾವಣೆಯಾಗಿದ್ದಲ್ಲಿ ಅಭ್ಯರ್ಥಿಗಳು ಲಿಖಿತ ಮೂಲಕ ಆಯೋಗದ ಗಮನಕ್ಕೆ ತರತಕ್ಕದ್ದು. 
ಈ ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು ಆಯೋಗವು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಆಯೋಗವು ಯಾವುದೇ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರವಹಿಸತಕ್ಕದ್ದು. 


15. ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು: 


ಸಾ . ಅ 


GM 


GeneralMerit 


ಪ . ಜಾ 


SC 


Scheduled Caste 


ಪ . ಪಂ 


Scheduled Tribe 


ಸಾಮಾನ್ಯ ಅರ್ಹತೆ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 


ST 
Cat - 1 


ಪ್ರ - 1 


2A 


Category - | 
Category – 2A 
Category - 2B 


2B 


ಪವರ್ಗ - 3ಎ 


3A 


Category - 3A 


3ಬಿ 


3B 


Category – 3B 


Ex-MP 


Ex-Military Person 


ಮಾ . ಸ್ಯೆ 
ಗ್ರಾಮೀಣ 


ಪ್ರವರ್ಗ - 3ಬಿ 
ಮಾಜಿ ಸೈನಿಕ 
ಗ್ರಾಮೀಣ ಅಭ್ಯರ್ಥಿ 
ಕನ್ನಡ ಮಾಧ್ಯಮ ಅಭ್ಯರ್ಥಿ 
ಯೋಜನಾ ನಿರಾಶ್ರಿತ ಅಭ್ಯರ್ಥಿ 


Rural 


Rural Candidate 


ಕ . ಮಾ . ಅ 


KMS 


Kannada Medium Student 


ಯೋ 


. ಅ 


PDP 


Project Displaced Person 


ಅಂ . ವಿ . 


ಅಂಗವಿಕಲ 


PH 


Physically Handicapped Person 


16 . ಪ್ರವೇಶ ಪತ್ರ : 

ಆಯೋಗವು ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಕಳುಹಿಸುವುದಿಲ್ಲ. ಅಭ್ಯರ್ಥಿಗಳು ಸ್ವತಃ ಆಯೋಗದ ವೆಬ್ ಸೈಟಿನಿಂದ ಪ್ರವೇಶ ಪತ್ರಗಳನ್ನು 
DownLoad ಮಾಡಿಕೊಂಡು ಪರೀಕ್ಷೆಗೆ ಹಾಜರಾಗತಕ್ಕದ್ದು. ಪ್ರವೇಶ ಪತ್ರಗಳನ್ನು Download ಮಾಡಿಕೊಳ್ಳುವ ಅಂಶವನ್ನು ಪರೀಕ್ಷಾ ದಿನಾಂಕಕ್ಕೆ 15 
ದಿನಗಳ ಮುಂಚಿತವಾಗಿ ಪ್ರಕಟಿಸಲಾಗುವುದು. 


17. ಆಯೋಗದೊಡನೆ ಪತ್ರ ವ್ಯವಹಾರ: 

ಆಯೋಗವು ಅಭ್ಯರ್ಥಿತ್ವದ ವಿಚಾರದಲ್ಲಿ ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ. ಆದಾಗ್ಯೂ ಪರೀಕ್ಷೆಗಾಗಿ 
ಪ್ರವೇಶ ಪತ್ರವನ್ನು ಡೌನ್‌ಲೋಡ್ ಮಾಡಿಕೊಳ್ಳುವಲ್ಲಿ ಸಮಸ್ಯೆ ಉಂಟಾದಲ್ಲಿ, ಸಹಾಯವಾಣಿ ( HELP LINE) ಸಂಪರ್ಕಿಸತಕ್ಕದ್ದು. ಅಭ್ಯರ್ಥಿಯು 
ಮಾಹಿತಿಗಾಗಿ ಸಂರ್ಪಕಿಸುವ ಸಮಯದಲ್ಲಿ ಈ ಹುದ್ದೆಗಳಿಗೆ ಸಲ್ಲಿಸಿದ ಅರ್ಜಿಯ ಕ್ರಮಸಂಖ್ಯೆ, ಜನ್ಮ ದಿನಾಂಕ, ಕೋರಿದ ಪರೀಕ್ಷಾ ಕೇಂದ್ರ ಇತ್ಯಾದಿ 
ವಿವರಗಳನ್ನು ನೀಡತಕ್ಕದ್ದು. 
18. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು: 
ಕೇಂದ್ರ ಕಛೇರಿಯ ಮಾಹಿತಿ ಕೇಂದ್ರ 

080 - 30574901 

080-30574957 
ಪ್ರಾಂತೀಯ ಕಛೇರಿ ಮೈಸೂರು 

0821 - 2545956 
ಪ್ರಾಂತೀಯ ಕಛೇರಿ ಬೆಳಗಾವಿ 

0831 - 2475345 
ಪ್ರಾಂತೀಯ ಕಛೇರಿ ಗುಲ್ಬರ್ಗಾ 

08472 - 227944 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಆಗಸ್ಟ್ ೨, ೨೦೧೨ 


೧೧೩೧ 


08182- 228099 


ಪ್ರಾಂತೀಯ ಕಛೇರಿ ಶಿವಮೊಗ್ಗ 
ಸಹಾಯವಾಣಿ ( Help Line) 


9740977411 


9741966115 


ದುರ್ನಡತೆ : 

ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಹೊಂದಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆ ಮಾಚಿರುವನೆಂದು ಅಥವಾ 
ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ 
ದುರ್ವತಿ್ರಸುತ್ತಿರುವನೆಂಬ ಬಗ್ಗೆ ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ಆಯೋಗದಿಂದ ನೀಡಲಾದ ಯಾವುದೇ ಸೂಚನೆಗಳನ್ನು 
ಉಲ್ಲಂಘಿಸುತ್ತಿರುವನೆಂದು ಅಥವಾ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು 
ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತ: ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಆಯೋಗವು 
ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್ ಮಾಡಲಾಗುವುದು. 

ವಿ . ಬಿ . ಪಾಟೀಲ್ 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ. 


ಅನುಬಂಧ - 1 

ಹುದ್ದೆಗಳ ವರ್ಗಿಕರಣ 
ಬೆಂಗಳೂರು ನಗರ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 34 

ಗ್ರಾಮೀಣ ಅಂಗವಿಕಲ ಮಾ .ಸೈ . 


ಮೀಸಲಾತಿ 


ಇತರೆ 


ಕ. ಮಾ . ಅ. | 


ಯೋ 


. ಅ. 


ಪ. ಜಾ 


2 


ಪ. ಪಂ . 


ಪ್ರ - 1 


ಪ್ರ - 2 ( ಎ ) 


ಪ್ರ - 2 ( ಬಿ ) 


ಪ್ರ - 3( ಎ ) 


ಪ್ರ - 3( ಬಿ) 


ಸಾ . ಅ . 


- 


5 


ಒಟ್ಟು 


- 


10 


34 . 


* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 36 


ಮೀಸಲಾತಿ 


ಇತರೆ 


ಮಹಿಳಾ 


ಗ್ರಾಮೀಣ 


ಅಂಗವಿಕಲ 


ಮಾ . ಸೈ . | 


ಕ. ಮಾ . ಅ . 


| 


ಯೋ 


. ಅ. 


ಪ . ಜಾ 


ಪ. ಪಂ . 


| 


ಪ್ರ - 1 


------ 


ಪ್ರ - 2 ( ಎ ) 


ಪ್ರ - 2( ಬಿ) 


ಪ್ರ - 3 ( ಎ ) 
ಪ್ರ - 3( ಬಿ) 
ಸಾ . ಅ . 

3 . 
ಒಟ್ಟು 

_ 12 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


10 


೧೧೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೫ 


ಬಾಗಲಕೋಟೆ ಜಿಲ್ಲೆಹುದ್ದೆಗಳ ಸಂಖ್ಯೆ : 49 


ಮೀಸಲಾತಿ 


ಇತರೆ 


ಮಹಿಳಾ 


ಗ್ರಾಮೀಣ 


ಅಂಗವಿಕಲ 


ಕ . ಮಾ . ಅ. 


ಯೋ 


. ಅ. 


ಪ . ಜಾ 


| 


- 


ಪ . ಪಂ . 


ಪ್ರ - 1 


ಪ್ರ - 2 ( ಎ ) 


ಪ್ರ - 2( ಬಿ) 


ಪ್ರ - 3 ( ಎ ) 
ಪ್ರ - 3 ( ಬಿ) 


ಸಾ . ಅ . 


5 


ಒಟ್ಟು 


10 


* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


ಬೆಳಗಾಂ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 145 


ಮೀಸಲಾತಿ 


ಮಹಿಳಾ | ಗ್ರಾಮೀಣ 


ಅಂಗವಿಕಲ 


ಕ. ಮಾ . ಅ . 


| 


ಯೋ . ಅ. 


ಮಾ . ಸೈ . 
2 


ಪ . ಜಾ 


7 


| 


5 


ಪ . ಪಂ . 


ಪ್ರ -1 


ಪ್ರ - 2 ( ಎ ) 


ಪ್ರ - 2 ( ಬಿ ) 


ಪ್ರ - 3( ಎ) 


ಪ್ರ - 3 ( ಬಿ) 


* 


ಸಾ . ಅ . 


| 


²2 , 


³1 , * ** 


ಒಟ್ಟು 


- 36 


* ದೃಷ್ಟಿಮಾಂದ್ಯತೆಯುಳ್ಳವರಿಗೆ, ** ಶ್ರವಣ ದೋಷವುಳ್ಳವರಿಗೆ ಮತ್ತು * ** ಚಲನವಲನ ವೈಕಲ್ಯ ಇರುವವರಿಗೆ ಮೀಸಲಿರಿಸಿದೆ. 


ಬಳ್ಳಾರಿ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 56 
ಗ್ರಾಮೀಣ | ಅಂಗವಿಕಲ 


ಮೀಸಲಾತಿ 


ಇತರೆ 


ಮಹಿಳಾ 


ಮಾ .ಸೈ . . 


ಯೋ 


. ಅ . 


ಪ . ಜಾ 


ಪ . ಪಂ . 


ಪ್ರ - 1 


ಪ್ರ - 2 ( ಎ) 


ಪ್ರ - 2( ಬಿ) 
ಪ್ರ - 3( ಎ) 


ಪ್ರ - 3 ( ಬಿ) 
ಸಾ . ಅ . 

| 9 | 

- 20 | 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


7 
13 


ಒಟ್ಟು 


| 


15 


| 


4 


| 


2 


| 


1 


| 


1 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


೧೧೩೩ 


ಬೀದರ್ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 48 


ಮೀಸಲಾತಿ | 


| ಮಹಿಳಾ | 


ಗ್ರಾಮೀಣ 


ಅಂಗವಿಕಲ | 


ಮಾ . ಸೈ . 


| 


ಕ. ಮಾ . ಅ. | 


ಯೋ 


. ಅ . 


ಪ . ಜಾ 


ಪ . ಪಂ . 


ಪ್ರ - 1 


ಪ್ರ - 2 ( ಎ) 
ಪ್ರ - 2 ( ಬಿ) 


ಪ್ರ - 3 ( ಎ ) 


ಪ್ರ - 3 ( ಬಿ) 


ಸಾ . ಅ . 
ಒಟ್ಟು 

16 | 10 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 

ಬಿಜಾಪುರ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 71 
ಮೀಸಲಾತಿ ಮಹಿಳಾ ಗ್ರಾಮೀಣ ಅಂಗವಿಕಲ 

* ಮಾ . ಸೈ . . 
ಪ. ಜಾ 


ಇತರೆ 


ಕ . ಮಾ . ಅ . 


| 


ಯೋ 


. ಅ . 


ಪ . ಪಂ . 


೧-- 


ಪ್ರ - 1 


ಪ್ರ - 2 ( ಎ ) 


ಪ್ರ - 2( ಬಿ) 


--| 


ಪ್ರ - 3( ಎ ) 


22 


ಪ್ರ - 3( ಬಿ) 

1 . 
ಸಾ . ಅ . 

7 | 11 
ಒಟ್ಟು 

19 | 4 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 

ಚಿಕ್ಕಮಗಳೂರು ಜಿಲ್ಲೆ ಹುದ್ದೆಗಳ ಸಂಖ್ಯೆ : 63 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಅಂಗವಿಕಲ ಮಾ .ಸೈ . 
ಪ . ಜಾ 


ಕ. ಮಾ . ಅ . | 


ಯೋ 


. ಅ . 


| 
- 


ಪ . ಪಂ . 


ಪ್ರ - 1 


- 


ಪ್ರ - 2 ( ಎ ) . 


ಪ್ರ - 2 ( ಬಿ) 


- 


ಪ್ರ - 3( ಎ) 


- 


ಪ್ರ - 3 ( ಬಿ) 


- 


ಸಾ . ಅ . 


- 


- 


16 


| 


ಒಟ್ಟು 

- 20 | 
* ದೃಷ್ಟಿಮಾಂದ್ಯವುಳ್ಳವರಿಗೆ ಮೀಸಲಿರಿಸಿದೆ. 


೧೧೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೫ 


ಚಿತ್ರದುರ್ಗ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 70 
ಗ್ರಾಮೀಣ | ಅಂಗವಿಕಲ 


ಮೀಸಲಾತಿ 


| ಮಹಿಳಾ 


ಕ. ಮಾ . ಅ . | 


ಯೋ 


. ಅ . 


ಪ . ಜಾ 


ಪ . ಪಂ . 


- - 


ಪ್ರ - 2 ( ಎ ) 


ಪ್ರ - 2 ( ಬಿ) 


ಪ್ರ - 3 ( ಎ ) 


ಪ್ರ - 3 ( ಬಿ) 


ಸಾ . ಅ . 
ಒಟ್ಟು 

22 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


s 


ಚಾಮರಾಜನಗರ ಜಿಲ್ಲೆಹುದ್ದೆಗಳ ಸಂಖ್ಯೆ : 48 
ಗ್ರಾಮೀಣ 
ಮೀಣ ಅಂಗವಿಕಲ | 

ಅಂಗವಿಕಲ | ಮಾ . ಸೈ . 


ಮೀಸಲಾತಿ | 


| 


ಇತರೆ 


| ಮಹಿಳಾ 


ಕ. ಮಾ . ಅ. | 


ಯೋ 


. ಅ. . 


ಪ . ಜಾ 


ಪ. ಪಂ . 


ಪ್ರ - 1 


ಪ್ರ - 2 ( ಎ) 
ಪ್ರ - 2 ( ಬಿ) 


ಪ್ರ - 3 ( ಎ ) 


ಪ್ರ - 3( ಬಿ ) 


ಸಾ . ಅ . 


ಒಟ್ಟು 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


ದಕ್ಷಿಣ ಕನ್ನಡಹುದ್ದೆಗಳ ಸಂಖ್ಯೆ : 59 


ಮೀಸಲಾತಿ 


ಮಹಿಳಾ 


ಗ್ರಾಮೀಣ | ಅಂಗವಿಕಲ 


ಮಾ .ಸೈ . 


| 


ಯೋ 


. ಅ . 


ಪ . ಜಾ 


ಪ . ಪಂ . 


ಪ್ರ - 1 


ಪ್ರ - 2 ( ಎ ) 


ಪ್ರ - 2 ( ಬಿ) 


ಪ್ರ - 3 ( ಎ ) | 


ಪ್ರ - 3 ( ಬಿ ) 


ಸಾ . ಅ . 


9 


. 


ಒಟ್ಟು 


15 


| 


20 


_ 15 


* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


೧೧೩೫ 


ದಾವಣಗೆರೆ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 49 
ಮಹಿಳಾ | ಗ್ರಾಮೀಣ ಅಂಗವಿಕಲ | ಮಾ . ಸೈ . 


ಮೀಸಲಾತಿ 


ಕ. ಮಾ . ಅ . 


| 


ಯೋ 


. ಅ . 


ಒಟ್ಟು 


ಪ . ಜಾ 


ಪ . ಪಂ . 


ಪ್ರ - 1 


↑೧----- 


ಪ್ರ - 2 ( ಎ ) 
ಪ್ರ - 2 ( ಬಿ) 


ಪ್ರ - 3 ( ಎ) 


ಪ್ರ - 3 ( ಬಿ) 
ಸಾ . ಅ . 

_ 5 | 7 
ಒಟ್ಟು 

14 | 17 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


ಧಾರವಾಡ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 27 


ಮೀಸಲಾತಿ 


ಮಹಿಳಾ 


ಗ್ರಾಮೀಣ 


ಅಂಗವಿಕಲ 


ಮಾ . ಸೈ . | 


ಕ . ಮಾ . ಅ . 


| 


ಯೋ 


. ಅ. 


ಪ . ಜಾ 


ಪ. ಪಂ . 


ಪ್ರ - 1 


"|------- 


ಪ್ರ - 2 ( ಎ ) 


ಪ್ರ - 2 ( ಬಿ ) 


ಪ್ರ - 3 ( ಎ ) 
ಪ್ರ -3( ಬಿ) | 1 
ಸಾ .ಅ. | 3 | 4 

| 10 | 7 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


ಒಟ್ಟು 


ಮೀಸಲಾತಿ | | 


ಮಹಿಳಾ | 


ಗದಗ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 33 
ಗ್ರಾಮೀಣ | ಅಂಗವಿಕಲ | 
- 2 | #] 


ಮಾ . ಸೈ . 


ಕ. ಮಾ . ಅ . | 


ಯೋ 


. ಅ . 


ಪ . ಜಾ 


2 


ಪ . ಪಂ . 


ಪ್ರ -1 


ಪ್ರ - 2 ( ಎ) 


ಪ್ರ - 2( ಬಿ) 


ಪ್ರ - 3 ( ಎ) 


ಪ್ರ - 3( ಬಿ) 


ಸಾ . ಅ . 


| 


8 


| 


3 


| 


1 


| 


| 


ಒಟ್ಟು 

10 | 10 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


೧೧೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೫ 


ಗುಲ್ಬರ್ಗಾ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 69 
ಗ್ರಾಮೀಣ | ಅಂಗವಿಕಲ | 


ಮೀಸಲಾತಿ 


ಮಾ.ಸೈ. 


ಕ. ಮಾ . ಅ . | 


ಯೋ 


. ಅ . 


ಪ . ಜಾ 


1 . 


ಪ . ಪಂ . 


ಪ್ರ - 2 ( ಎ ) 


ಪ್ರ - 2 ( ಬಿ) 


ಪ್ರ - 3 ( ಎ ) 


ಪ್ರ - 3 ( ಬಿ) 


ಸಾ . ಅ . 


ಒಟ್ಟು 


* ದೃಷ್ಟಿಮಾಂದ್ಯವುಳ್ಳವರಿಗೆ ಮೀಸಲಿರಿಸಿದೆ. 


ಹಾಸನ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 60 


ಮೀಸಲಾತಿ 


ಮಹಿಳಾ 


ಗ್ರಾಮೀಣ 


ಅಂಗವಿಕಲ | 


ಕ. ಮಾ . ಅ . | 


ಯೋ 


. ಅ. . 


ಪ . ಜಾ 


ಪ. ಪಂ . 


ಪ್ರ - 1 


ಪ್ರ - 2 ( ಎ) 
ಪ್ರ - 2 ( ಬಿ) 


ಪ್ರ - 3 ( ಎ ) 


ಪ್ರ - 3( ಬಿ ) 


ಸಾ . ಅ . 


ಒಟ್ಟು 


20 


_ 15 


* ದೃಷ್ಟಿಮಾಂದ್ಯವುಳ್ಳವರಿಗೆ ಮೀಸಲಿರಿಸಿದೆ. 


ಹಾವೇರಿ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 58 


ಮೀಸಲಾತಿ 


ಇತರೆ 


| ಮಹಿಳಾ 


ಗ್ರಾಮೀಣ | ಅಂಗವಿಕಲ | 


ಮಾ .ಸೈ . . 


ಕ. ಮಾ . ಅ. 


ಯೋ 


. ಅ . 


ಪ . ಜಾ 


ಪ . ಪಂ . 


ಪ್ರ - 1 


ಪ್ರ - 2 ( ಎ ) 


ಪ್ರ - 2 ( ಬಿ) 


ಪ್ರ - 3 ( ಎ ) | 


ಪ್ರ - 3 ( ಬಿ ) 


ಸಾ . ಅ . 


ಒಟ್ಟು 


_ 15 


15 | 20 
* ದೃಷ್ಟಿಮಾಂದ್ಯವುಳ್ಳವರಿಗೆ ಮೀಸಲಿರಿಸಿದೆ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೩೭ 


ಕೊಡಗು ಜಿಲ್ಲೆ ಹುದ್ದೆಗಳ ಸಂಖ್ಯೆ : 26 


ಮೀಸಲಾತಿ 


| ಮಹಿಳಾ | 


ಗ್ರಾಮೀಣ | 


ಅಂಗವಿಕಲ | 


ಮಾ . ಸೈ . 


| 


ಕ. ಮಾ . ಅ. | 


ಯೋ 


. ಅ. 


ಒಟ್ಟು 


ಪ . ಜಾ 


ಪ . ಪಂ . 


ಪ್ರ - 1 


ಪ್ರ - 2 ( ಎ) 
ಪ್ರ - 2 ( ಬಿ) 


ಪ್ರ - 3 ( ಎ ) 


ಪ್ರ - 3( ಬಿ) 


ಸಾ . ಅ . 


ಒಟ್ಟು 


* ದೃಷ್ಟಿಮಾಂದ್ಯವುಳ್ಳವರಿಗೆ ಮೀಸಲಿರಿಸಿದೆ. 


ಕೋಲಾರ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 40 


ಮೀಸಲಾತಿ 


ಮಹಿಳಾ 


ಗ್ರಾಮೀಣ | ಅಂಗವಿಕಲ | 


ಮಾ . ಸೈ . 


ಕ. ಮಾ . ಅ . 


ಯೋ 


. ಅ . . 


ಒಟ್ಟು 


ಪ . ಜಾ 


ಪ . ಪಂ . 


ಪ್ರ - 1 


ಪ್ರ - 2 ( ಎ ) 


ಪ್ರ - 2 ( ಬಿ) 


ಪ್ರ - 3( ಎ) 


ಪ್ರ - 3 ( ಬಿ) 


ಸಾ . ಅ . 


ಒಟ್ಟು 


_ 13 | 
* ದೃಷ್ಟಿಮಾಂದ್ಯವುಳ್ಳವರಿಗೆ ಮೀಸಲಿರಿಸಿದೆ. 

ಕೊಪ್ಪಳ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 41 
ಮೀಸಲಾತಿ | 

ಇತರೆ 

ಮಹಿಳಾ | ಗ್ರಾಮೀಣ ಅಂಗವಿಕಲ 


ಪ . ಜಾ 


ಪ . ಪಂ . 


ಪ್ರ - 1 


[೧------ 


ಪ್ರ - 2 ( ಎ ) 


ಪ್ರ - 2 ( ಬಿ) 


ಪ್ರ - 3 ( ಎ ) 


ಪ್ರ - 3 ( ಬಿ ) 


ಸಾ . ಅ . 


ಒಟ್ಟು 


2 


| 


3 


| 


2 


| 


1 


| 


| 


| 12 | 13 | 
* ದೃಷ್ಟಿಮಾಂದ್ಯವುಳ್ಳವರಿಗೆ ಮೀಸಲಿರಿಸಿದೆ. 


೧೧೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೫ 


ಮೈಸೂರು ಜಿಲ್ಲೆ ಹುದ್ದೆಗಳ ಸಂಖ್ಯೆ : 104 


ಮೀಸಲಾತಿ 


ಮಹಿಳಾ 


ಗ್ರಾಮೀಣ | 


ಅಂಗವಿಕಲ 


ಮಾ.ಸೈ. 


| 


ಯೋ 


. ಅ . 


ಒಟ್ಟು 


ಪ . ಜಾ 


5 


| 


ಪ . ಪಂ . 


ಪ್ರ - 2 ( ಎ ) 


ಪ್ರ - 2 ( ಬಿ) 


ಪ್ರ - 3 ( ಎ ) 


16 


ಒಟ್ಟು 


ಪ್ರ - 3( ಬಿ ) 
ಸಾ . ಅ . 

13 * 2 , * * ] 

27 | 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮತ್ತು ** ಶ್ರವಣ ದೋಷವುಳ್ಳವರಿಗೆ ಮೀಸಲಿರಿಸಿದೆ. 

ಮಂಡ್ಯ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 88 


32 


. 


- 10 


2 


104 


ಮೀಸಲಾತಿ 


ಗ್ರಾಮೀಣ 


ಅಂಗವಿಕಲ 


ಮಾ. ಸೈ . 


ಕ. ಮಾ . ಅ. | 


ಯೋ 


. ಅ. . 


ಪ . ಜಾ 


ಪ . ಪಂ . 


* 
| 
೧ 
| 
- 
| 
- 
| 
೧ 
| 
- 


ಪ್ರ - 1 


ಪ್ರ - 2( ಎ) 


ಪ್ರ - 2( ಬಿ) 


ಪ್ರ - 3 ( ಎ ) 


- 


ಪ್ರ - 3( ಬಿ) 


- 


೨ 
| 


13 | 


ಒಟ್ಟು 


ಸಾ . ಅ . 

* 2 , * * ] 
- 26 24 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮತ್ತು ** ಬಿಂದು ಶ್ರವಣ ದೋಷವುಳ್ಳವರಿಗೆ ಮೀಸಲಿರಿಸಿದೆ. 


ರಾಯಚೂರು ಜಿಲ್ಲೆ ಹುದ್ದೆಗಳ ಸಂಖ್ಯೆ : 60 


ಮೀಸಲಾತಿ 


ಇತರೆ 


ಮಹಿಳಾ 


ಗ್ರಾಮೀಣ 


ಅಂಗವಿಕಲ | 


ಮಾ . ಸೈ . 


ಯೋ 


. ಅ . . 


ಪ . ಜಾ 


ಪ . ಪಂ . 


ಪ್ರ - 1 


ಪ್ರ - 2 ( ಎ ) 


೧------ 


ಪ್ರ - 2 ( ಬಿ ) . 


ಪ್ರ - 3( ಎ ) 


ಪ್ರ - 3 ( ಬಿ) 


ಸಾ . ಅ . 


ಒಟ್ಟು 


| 


4 


4 


| 


1 


| 


1 | 


| 15 | 20 1 5 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ . 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


೧೧೩೯ 


ಶಿವಮೊಗ್ಗ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 73 


ಮೀಸಲಾತಿ 


ಮಹಿಳಾ 


ಗ್ರಾಮೀಣ 


ಅಂಗವಿಕಲ | 


ಮಾ . ಸೈ . 


| 


ಕ. ಮಾ . ಅ . | 


ಯೋ 


. ಅ . 


| 


ಪ . ಜಾ 


ಪ . ಪಂ . 


ಪ್ರ - 1 


ಪ್ರ - 2( ಎ) 
ಪ್ರ - 2 ( ಬಿ) 
ಪ್ರ - 3 ( ಎ) 
ಪ್ರ - 3( ಬಿ) 
ಸಾ . ಅ . 

| 11 | 

| 22 | 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


10 | 
21 


ತುಮಕೂರು ಜಿಲ್ಲೆ ಹುದ್ದೆಗಳ ಸಂಖ್ಯೆ : 120 


ಮೀಸಲಾತಿ 


ಇತರೆ 


ಮಹಿಳಾ 


| 


ಮಾ. ಸೈ . 


ಕ. ಮಾ . ಅ . 


ಯೋ 


. ಅ . 


| 


ಒಟ್ಟು 


ಗ್ರಾಮೀಣ | ಅಂಗವಿಕಲ 
_ 5 


ಪ . ಜಾ 


ಪ . ಪಂ . 


ಪ್ರ - 1 


2 


ಪ್ರ - 2( ಎ ) 
ಪ್ರ - 2 ( ಬಿ ) 


ಪ್ರ - 3 ( ಎ) 
ಪ್ರ - 3 ( ಬಿ) | 

2 | - 2 
ಸಾ . ಅ . 

12 | 18 _ 15 #2, ##] 

23 | 38 | 31 10 | 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮತ್ತು ## ಶ್ರವಣ ದೋಷವುಳ್ಳವರಿಗೆ ಮೀಸಲಿರಿಸಿದೆ. 

ಉತ್ತರ ಕನ್ನಡ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 57 


ಒಟ್ಟು 


120 


ಮೀಸಲಾತಿ | ಇತರೆ | ಮಹಿಳಾ | ಗ್ರಾಮೀಣ | ಅಂಗವಿಕಲ | 


ಮಾ . ಸೈ . | 


ಕ . ಮಾ . ಅ . 


ಯೋ . ಅ . | 


ಒಟ್ಟು 


ಪ . ಜಾ 


ಪ. ಪಂ . 
ಪ್ರ - 1 


ಪ್ರ - 2 ( ಎ ) 
ಪ್ರ - 2 ( ಬಿ ) 
ಪ್ರ - 3( ಎ) 


ಪ್ರ - 3 ( ಬಿ ) 


ಸಾ . ಅ . 


9 . 


ಒಟ್ಟು 


14 


57 


| 20 | 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


೧೧೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೫ 


ಉಡುಪಿ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 48 


ಮೀಸಲಾತಿ 


ಇತರೆ 


ಮಹಿಳಾ 


ಗ್ರಾಮೀಣ | 

ಅಂಗವಿಕಲ 


ಕ. ಮಾ . ಅ . 


ಯೋ 


. ಅ . 


ಪ . ಜಾ 


ಪ . ಪಂ . 


ಪ್ರ - 1 


ಪ್ರ - 2 ( ಎ ) 


ಪ್ರ - 2( ಬಿ) 


ಪ್ರ - 3 ( ಎ) 


ಪ್ರ - 3 ( ಬಿ) 
ಸಾ.ಅ. 
ಸಾ . ಅ . | 5 
ಒಟ್ಟು | 14 | 16 | 10 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 

ರಾಮನಗರ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 51 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ | ಅಂಗವಿಕಲ ಮಾ. ಸೈ . 
ಪ . ಜಾ 

2 
ಪ. ಪಂ . 


ಕ. ಮಾ . ಅ . | 


ಯೋ 


. ಅ. 


ಪ್ರ - 2( ಎ) 


ಪ್ರ - 2 ( ಬಿ) 


ಪ್ರ - 3 ( ಎ ) 


ಸಾ . ಅ . 


1 


| 


| 


| 


| 


| 


ಪ್ರ - 3 ( ಬಿ ) 

2 | 
ಒಟ್ಟು 

10 4 | 2 
* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 

ಚಿಕ್ಕಬಳ್ಳಾಪುರ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 36 
ಮೀಸಲಾತಿ | ಇತರೆ ಮಹಿಳಾ ಗ್ರಾಮೀಣ ಅಂಗವಿಕಲ | ಮಾಸ್ಯೆ. | 


ಕ. ಮಾ . ಅ . 


ಯೋ 


. ಅ. 


ಪ . ಜಾ 


ಪ . ಪಂ . 


ಪ್ರ - 1 


| 


ಪ್ರ - 2( ಎ) 


ಪ್ರ - 2( ಬಿ) 


ಪ್ರ - 3 ( ಎ ) 


ಪ್ರ - 3 ( ಬಿ) 


ಸಾ . ಅ 


ಒಟ್ಟು 


10 


12 


| 


1 


. 


* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


೧೧೪೧ 


ಯಾದಗಿರಿ ಜಿಲ್ಲೆ ಹುದ್ದೆಗಳ ಸಂಖ್ಯೆ : 31 
ಗ್ರಾಮೀಣ | ಅಂಗವಿಕಲ | ಮಾ. . 


ಮೀಸಲಾತಿ 


ಇತರೆ 


ಮಹಿಳಾ 


ಕ. ಮಾ . ಅ . 


| 


ಯೋ 


. ಅ . 


ಪ . ಜಾ 


ಪ . ಪಂ . 


ಪ್ರ - 2 ( ಎ) | 


- 
- 
- 
- 
- 
- 
- 


ಪ್ರ - 2 ( ಬಿ ) 


ಪ್ರ - 3( ಎ) 


ಪ್ರ - 3 ( ಬಿ) 


ಸಾ . ಅ 


ಒಟ್ಟು 


* ದೃಷ್ಟಿಮಾಂದ್ಯತೆಯುಳ್ಳವರಿಗೆ ಮೀಸಲಿರಿಸಿದೆ. 


ವಿ. ಬಿ. ಪಾಟೀಲ್ 

ಕಾರ್ಯದರ್ಶಿ , 
ಕರ್ನಾಟಕ ಲೋಕಸೇವಾ ಆಯೋಗ. 


ಅನುಬಂಧ - 2 
ಕಂಪ್ಯೂಟರ್ ಜ್ಞಾನಪರೀಕ್ಷೆಗೆ ಪಠ್ಯಕ್ರಮ 

Computer Literacy : 


Area 


Concept 


Specific Item 


A . Computer Concepts 


Parts of a Computer, Peripherals and their 
function 


Computer Applications 


Storage , processor, display, mouse, ports, CD 
Drive, printer and scanner 
Email, Packaged Applications, Customized 
Applications 
Passwords, Virus, Backup 
Accessing the Internet Search Engines 


Security 
Internet Basics 


B . MS Excel 


Basic Operations and handling text 


Handling Numbers : Simple arithmetic 
operations and formatting 
Handling Dates 
Page Formatting, Setup and Printing 


Opening and saving, entering and editing data , 
copying and moving data , inserting and deleting 
rows and columns, merging cells 
Addition, subtraction, Multiplication , Division , 
Average, decimals , currency, percentage 
Formatting and creating series 
Selecting Print area , setting Margins and 
adjusting size 


C . MS Word 


Basic Operations 


Text Formatting 


Opening and saving , copying and moving , finding 
and replacing 
Using Formatting Toolbar for Bold , Italics , text 
orientation , selecting font size, colour, tube and 
styles 


Page Formatting, Setup and Printing 


Bullets and Paragraphs 
Margins and Page Breaks 
Inserting objects , hyperlinks and tables 


Enhancing documents 


೧೧೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೫ 


Area 


Concept 


Specific Item 


D . MS Powerpoint 


Basic Operations 


Opening, entering and formatting text in different 
parts of a slide and saving 
Creating and applying a Master layout, changing 
theme and background 


Slide Layouts ,Master Slide 


Enhancing slides 


Inserting objects , Animation and Creating a Slide 
Show 


Printing Slides and Handouts 


Adjusting number of slides per page , printing with 
borders 


Applications of Computer in Government 


MS office , Word (operations in letter typing etc ). 
Excel (report formatting futures etc ). Power Point 
Presentations, Outlook express or email 
handlings, MS Access or Database basic 
concepts, emails etc ., 


General knowledge of computer industry (like 
manufacturing companies , available main 
software , Famous Net Applications , Free email 
providers etc ). 


ಅನುಬಂಧ - 3 


ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಪಠ್ಯಕ್ರಮ 
(ಎಸ್. ಎಸ್.ಎಲ್.ಸಿ ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ ವಿವರಣಾತ್ಮಕ ಪತ್ರಿಕೆ ) 


ಕ್ರಮ ಸಂಖ್ಯೆ 


ಅಂಕಗಳು 


ಪಠ್ಯ ಕ್ರಮ 
ವಿಷಯದ ಸಮಗ್ರ ಅರ್ಥೈಸುವಿಕೆ 


ಪದ ಪ್ರಯೋಗ 


ವಿಷಯ ಸಂಕ್ಷೇಪಣೆ 


ಪದ ಜ್ಞಾನ 

ಲಘು ಪ್ರಬಂಧ 
ಇಂಗ್ಲೀಷಿನಿಂದ ಕನ್ನಡಕ್ಕೆ ಭಾಷಾಂತರ 
- ಒಟ್ಟು 


150 


ಅನುಬಂಧ - 4 


ನಿರ್ದಿಷ್ಟ ಪತ್ರಿಕೆಯ ಪಠ್ಯಕ್ರಮ 


ಗ್ರಾಮ ಪಂಚಾಯಿತಿಗಳ ರಚನೆ: ಪಂಚಾಯ್ತಿ ಪ್ರದೇಶದ ಘೋಷಣೆ ಮತ್ತು ಗ್ರಾಮ ಪಂಚಾಯ್ತಿಗಳ ಸ್ಥಾಪನೆ, ಗ್ರಾಮ ಪಂಚಾಯ್ತಿ ರಚನೆ, ಸ್ಥಾಯಿ 
ಸಮಿತಿ ಮತದಾನ ವಿಧಾನ ಮತ್ತು ಚುನಾವಣಾ ಕಾರ್ಯವಿಧಾನ, ಗ್ರಾಮ ಪಂಚಾಯ್ತಿಗಳಿಗೆ ಆಡಳಿತಾಧಿಕಾರಿಯ ನೇಮಕ, ಗ್ರಾಮ ಪಂಚಾಯ್ತಿ 
ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹುದ್ದೆಯ ಅವಧಿ ಮತ್ತು ಸೇವಾ ಷರತ್ತುಗಳು, ಗ್ರಾಮ ಪಂಚಾಯ್ತಿ ಸಭೆ, ಕೋರಂ ಮತ್ತು ಕಾರ್ಯ ವಿಧಾನ, 

ನಡವಳಿಗಳು, ನಡವಳಿ ಪುಸ್ತಕ , ವಾರ್ಡ್ ಸಭೆ, ಗ್ರಾಮ ಸಭೆ, ಜಮಾಬಂದಿ. 
2) ಗ್ರಾಮ ಪಂಚಾಯ್ತಿಗಳ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಪ್ರಕಾರ್ಯಗಳು, ಕರ್ತವ್ಯಗಳು ಮತ್ತು ಅಧಿಕಾರಗಳು: ಗ್ರಾಮ ಪಂಚಾಯ್ತಿಗಳ ಪ್ರಕಾರ್ಯಗಳು, 

ಗ್ರಾಮ ಪಂಚಾಯ್ತಿಯ ಸಾಮಾನ್ಯ ಅಧಿಕಾರಗಳು, ಸ್ಥಾಯಿ ಸಮಿತಿಗಳು, ಇತರ ಸಮಿತಿಗಳು, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಪ್ರಕಾರ್ಯಗಳು ಮತ್ತು 
ಅಧಿಕಾರಗಳು, ಗ್ರಾಮ ಪಂಚಾಯ್ತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಗೌರವ ಧನ ಮತ್ತು ಭತ್ಯೆಗಳು. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೪೩ 


3) ಗ್ರಾಮ ಪಂಚಾಯ್ತಿಗಳ ಸಿಬ್ಬಂದಿ:- ಕಾರ್ಯದರ್ಶಿ, ಸಿಬ್ಬಂದಿ ಸ್ವರೂಪ ಮತ್ತು ಉದ್ಯೋಗಿಗಳ ಪಟ್ಟಿ , ನೌಕರರ ನೇಮಕಾತಿ ಮತ್ತು ನಿಯಂತ್ರಣ. 

ತೆರಿಗೆಗಳು ಮತ್ತು ಫೀಜುಗಳು: - ಗ್ರಾಮ ಪಂಚಾಯ್ತಿಗಳು ತೆರಿಗೆಗಳ ದರ ವಿಧಿಸುವುದು , ತೆರಿಗೆಗಳು ಮತ್ತು ಇತರ ಬಾಕಿಗಳ ವಸೂಲಿ, ತೆರಿಗೆ 
ನಿರ್ಧಾರಣೆ ಮುಂತಾದವುಗಳ ವಿರುದ್ಧ ಅಪೀಲು. 
- ಗ್ರಾಮ ಪಂಚಾಯ್ತಿಗಳ ಅನುದಾನ ಮತ್ತು ನಿಧಿಗಳು:- ಗ್ರಾಮ ಪಂಚಾಯ್ತಿಗಳಿಗೆ ಅನುದಾನ , ವಿವೇಚನಾತ್ಮಕ ಅನುದಾನ, ಗ್ರಾಮ ಪಂಚಾಯ್ತಿಯ 

ನಿಧಿ , ಯೋಜನೆಯ ಅನುದಾನಗಳು. 
ಹಣಕಾಸು ನಿಯಂತ್ರಣ ಮತ್ತು ಲೆಕ್ಕ ಪರಿಶೋಧನೆ:- ಗ್ರಾಮ ಪಂಚಾಯ್ತಿಗಳ ಲೆಕ್ಕಗಳ ಮತ್ತು ಬಜೆಟ್ ಮಂಡನೆ, ಬಜೆಟ್ ಪರಿಷ್ಕರಣೆ, ಲೆಕ್ಕಪತ್ರಗಳ 
ಪರಿಶೋಧನೆ. 

ಕರ್ನಾಟಕ ಪಂಚಾಯತ್ ರಾಜ್ ( ಗ್ರಾಮ ಪಂಚಾಯಿತಿಗಳ ಆಯವ್ಯಯ ಮತ್ತು ಲೆಕ್ಕಪತ್ರಗಳು ) ನಿಯಮಗಳು , 2006 . 
8) ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ, 2005 ಮತ್ತು ನಿಯಮಗಳು. 

ತಾಲ್ಲೂಕು ಪಂಚಾಯ್ತಿ ರಚನೆ:- ತಾಲ್ಲೂಕು ಪಂಚಾಯ್ತಿ ರಚನೆ, ತಾಲ್ಲೂಕು ಪಂಚಾಯ್ತಿ ಸಭೆಗಳು , ನಡವಳಿಗಳು , ತಾಲ್ಲೂಕು ಪಂಚಾಯ್ತಿಯ 
ಪ್ರಕಾರ್ಯಗಳು, ತಾಲ್ಲೂಕು ಪಂಚಾಯ್ತಿ ಸಾಮಾನ್ಯ ಅಧಿಕಾರಗಳು, ತಾಲ್ಲೂಕು ಪಂಚಾಯ್ತಿ ನಿಧಿ, ತಾಲ್ಲೂಕು ಪಂಚಾಯ್ತಿ ಅಧ್ಯಕ್ಷ ಮತ್ತು 

ಉಪಾಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳು, ಕಾರ್ಯ ನಿರ್ವಾಹಕಾಧಿಕಾರಿ, ಅಧಿಕಾರ ಮತ್ತು ಕರ್ತವ್ಯಗಳು. 
10) ಕರ್ನಾಟಕ ಪಂಚಾಯತ್ ರಾಜ್ ( ತಾಲ್ಲೂಕು ಪಂಚಾಯಿತಿಗಳ ಹಣಕಾಸು ಮತ್ತು ಲೆಕ್ಕಗಳು) ನಿಯಮಗಳು, 1996 ಮತ್ತು ಕರ್ನಾಟಕ ಪಂಚಾಯತ್ 

ರಾಜ್ ( ತಾಲ್ಲೂಕು ಪಂಚಾಯಿತಿಗಳ ಹಣಕಾಸು ಮತ್ತು ಲೆಕ್ಕಗಳು) ( ತಿದ್ದುಪಡಿ) ನಿಯಮಗಳು , 2006 
11 ) ಜಿಲ್ಲಾ ಪಂಚಾಯ್ತಿ ರಚನೆ:- ಜಿಲ್ಲಾ ಪಂಚಾಯ್ತಿ ರಚನೆ, ಜಿಲ್ಲಾ ಪಂಚಾಯ್ತಿ ಸಭೆಗಳು, ನಡವಳಿಗಳು, ಜಿಲ್ಲಾ ಪಂಚಾಯ್ತಿಯ ಪ್ರಕಾರ್ಯಗಳು, ಜಿಲ್ಲಾ 

ಪಂಚಾಯ್ತಿ ಸಾಮಾನ್ಯ ಅಧಿಕಾರಿಗಳು, ಜಿಲ್ಲಾ ಪಂಚಾಯ್ತಿ ನಿಧಿ, ಜಿಲ್ಲಾ ಪಂಚಾಯ್ತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳು, 

ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಅಧಿಕಾರ ಮತ್ತು ಕರ್ತವ್ಯಗಳು. 
12 ) ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ ಪಂಚಾಯಿತಿಗಳ ಹಣಕಾಸು ಮತ್ತು ಲೆಕ್ಕಗಳು) ನಿಯಮಗಳು, 1996 ಮತ್ತು ಕರ್ನಾಟಕ ಪಂಚಾಯತ್ 

ರಾಜ್ ( ಜಿಲ್ಲಾ ಪಂಚಾಯಿತಿಗಳ ಹಣಕಾಸು ಮತ್ತು ಲೆಕ್ಕಗಳು) ( ತಿದ್ದುಪಡಿ) ನಿಯಮಗಳು, 2006 
13) ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆ:- ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆಯ ಅಧಿಕಾರ, ತಾಂತ್ರಿಕ ಮೇಲ್ವಿಚಾರಣೆ ಮತ್ತು ಪರಿವೀಕ್ಷಣೆ, ಗ್ರಾಮ 

ಪಂಚಾಯ್ತಿ , ತಾಲ್ಲೂಕು ಪಂಚಾಯ್ತಿ ಮತ್ತು ಜಿಲ್ಲಾ ಪಂಚಾಯ್ತಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಮತ್ತು ಮುಖ್ಯ ಕಾರ್ಯ ನಿರ್ವಾಹಕ 

ಅಧಿಕಾರಿಯವರ ಅಧಿಕಾರಗಳು, 
14) ಸಂಕೀರ್ಣ:- ಪಂಚಾಯಿತಿಗಳ ವಿಸರ್ಜನೆ, ಅಪೀಲುಗಳು, ಹಣಕಾಸು ಆಯೋಗ ರಾಜ್ಯ ಚುನಾವಣಾ ಆಯೋಗ, ಜಿಲ್ಲಾ ಯೋಜನಾ ಸಮಿತಿ, 

ರಾಜ್ಯ ಪಂಚಾಯ್ತಿ ಪರಿಷತ್ತು. 
ಆಧಾರ - ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ , 1993 . 


SYLLABUS FOR SPECIFIC PAPER 


1) 


Constitution of Grama Panchayat:- Declaration of Panchayat Area and establishment ofGrama Panchayats , Constitution of 
Grama Panchayath Standing Committees , Method of voting and procedure for election , Appointment of administrator of 
Grama Panchayats , Term of office and conditions of service of Adhyaksha and Updhyaksha of Grama Panchayats, Meeting 
of the Grama Panchayat, Quorum and procedure , resolutions , Minutes ,Ward sabha, Grama Sabha, Jama Bandi 
Functions , Duties and Powers of Grama Panchayats , Adhyaksha and Upadhyaksha :- Functions of the Grama 
Panchayat, General powers of the Grama Panchayat, Standing Committees , other Committees, Powers and duties of the 
Adhyaksha and Upadhyaksha , Salary and Allowances to the Adhyaksha and Upadhyaksha. 
Staff of Grama Panchayats :- Secretary, Staffing pattern and schedule of employees, Appointment and Control of 
employees . 
Taxes and Fees :- Levy of Taxes, rate, by Grama Panchayats , Recovery of Taxes and Other Dues , Appeal against 
assessment etc ., 
Grants and Funds of Grama Panchayats :- Grant to Grama Panchayats, Discretionary grant, Grama Panchayat fund , 
Scheme Grants. 
Financial Control and Audit :- Presentation of accounts and budget of Grama Panchayat, Revision of budget, Audit of 
accounts . 


೧೧೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೫ 


7) 


The Karnataka Panchayat Raj (Grama Panchayats Accounts and Budget ) Rules, 2006 . 
Mahtma Gandhi National Rural Employment Guarantee Act, 2005 and Rules . 


Constitution of Taluk Panchayat:- Constituion of Taluk Panchayat, Meetings of Taluk Panchayat, Functions of Taluk 
Panchayat, General powers of Taluk Panchayat , Taluk Panchayat fund , Powers and duties of the Adhyaksha and 
Upadhyaksha of Taluk Panchayat, Executive Officer, Powers and duties of Executive Officer. 


10) 


11) 


The Karnataka Panchayat Raj ( Taluk Panchayats Finance and Accounts) Rules, 1996 and The Karnataka Panchayat 
Raj ( Taluk Panchayats Finance and Accounts ) ( Amendment) Rules , 2006 . 
Constituion of Zilla Panchayat:- Constituion of Zilla Panchayat, Meetings of Zilla Panchayat, Functions of the Zilla 
Panchayat, General Powers of Zilla Panchayat, Zilla Panchayat Fund, Powers and duties of the Adhyaksha and 
Upadhyaksha of Zilla Panchayat, Chief Executive Officer, Powers and duties of Chief Executive Officer. 
The Karnataka Panchayat Raj (Zilla Panchayats Finance and Accounts) Rules , 1996 and The Karnataka Panchayat 
Raj (Zilla Panchayats Finance and Accounts ) (Amendment) Rules , 2006 . 
Inspection and Supervision :- Power of Inspection and Supervision , Technical Supervision and Inspections, Government 
and Chief Executive Officer s powers in respect of Grama Panchayat, Taluk Panchayat and Zilla Panchayat. 


12) 


13) . 


14) 


Miscellaneous:- Dissolution of Panchayats , Appeals, Finance Commision , State Election Commission , District Planning 
Committee , State Panchayat Council. 


Note : Reference : Karnataka Panchayat Raj Act, 1993 


( ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ) 

ನಮೂನೆ - ಡಿ 

(ನಿಯಮ 3ಎ (2) (3) ನೋಡಿ) 
ಅನುಸೂಚಿತ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರಗಳ ನಮೂನೆ 

ಪ್ರಮಾಣ ಪತ್ರ 


..... ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ...... 

... ..... ಜಿಲ್ಲೆಯ / ವಿಭಾಗದ 
......... ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ....... 

... ಎಂಬುವವರ ಮಗ / ಮಗಳಾದ 
ಶ್ರೀ | ಶ್ರೀಮತಿ | 

....... .... ಇವರು ಅನುಸೂಚಿತ ಜಾತಿ/ ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ 
ಜಾತಿ/ ಬುಡಕಟ್ಟಿಗೆ * ಸೇರಿರುತ್ತಾರೆಂದು ಪ್ರಮಾಣಿಕರಿಸಿದೆ. 
• ಸಂವಿಧಾನ ( ಅನುಸೂಚಿತ ಜಾತಿಗಳು) ಆದೇಶ, 1950 

ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು ) ಆದೇಶ, 1950 

ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956 , ಮುಂಬಯಿ ತಾಜ್ಯ ಪುನರ್ ರಚನಾ ಅಧಿನಿಯಮ , 
1960, ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ , 1966 , ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು ಈಶಾನ್ಯ ಪ್ರದೇಶಗಳ 
( ಪುನರ್ ರಚನಾ ಅಧಿನಿಯಮ, 1971ರ ಮೂಲ ತಿದ್ದುಪಡಿಯಾದಂತೆ) 

ಸಂವಿಧಾನ 

ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
+ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ ) ಅಧಿನಿಯಮ , 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
(ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 

ಸಂವಿಧಾನ ( ದಾದರ್ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ/ ಬುಡಕಟ್ಟುಗಳ ಆದೇಶ 1988 
ಸಂವಿಧಾನ ( ನಾಗಾಲ್ಯಾಂಡ್) ಅನುಸೂಚಿತ ಬುಡಕಟ್ಟುಗಳ ಆದೇಶ 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೪೫ 


2. ಶ್ರೀ /ಶ್ರೀಮತಿ/ಕುಮಾರಿ * ........ 

ರಾಜ್ಯ /ಕೇಂದ್ರಾಡಳಿತ ಪ್ರದೇಶದ 
.................... ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು ) 


......... ಮತ್ತು / ಅಥವಾ ಅವನ / ಅವಳ ಕುಟುಂಬವು 
.. ................... 

............ ಜಿಲ್ಲಾ / ವಿಭಾಗದ 


ಸಹಿ ............. 


ತಹಶೀಲ್ದಾರ್‌. 
ಪದನಾಮ 
ಕಛೇರಿಯ ಮೊಹರಿನೊಂದಿಗೆ 


ದಿನಾಂಕ: 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 
* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 


ಸೂಚನೆ: ಇಲ್ಲಿ ಉಪಯೋಗಿಸಿದ ಸಾಮಾನ್ಯ ನಿವಾಸಿಗಳು ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ , 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. 

ಭಾರತ ಸರ್ಕಾರದ ಪತ್ರ ಸಂಖ್ಯೆ : ಬಿಸಿ 12028/2 /76 -ಎಸ್‌ಸಿಟಿ - 1 ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು 
ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ:13 -2 - 74 ಇಎಸ್‌ಟಿ (ಎಸ್‌ಸಿಟಿ) 
ದಿನಾಂಕ: 05.08.1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ 
ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ 
ಒಂದು ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ. 

( ಪ್ರವರ್ಗ -1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಇ 

(ನಿಯಮ 3ಎ (2) (3) ನೋಡಿ) 
ಹಿಂದುಳಿದ ವರ್ಗಗಳಿಗೆ ( ಪ್ರವರ್ಗ - 1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 


- ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ / ಶ್ರೀಮತಿ 

ಇವರ ಮಗ | 
ಮಗಳು / ಪತ್ನಿ / ಪತಿಯಾದ ಶ್ರೀ / ಶ್ರೀಮತಿ 

ಇವರು ಹಿಂದುಳಿದ ವರ್ಗಗಳ ( ಪ್ರವರ್ಗ ) 
- ಜಾತಿಯ 

ಉಪಜಾತಿಗೆ ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ . 


ದಿನಾಂಕ : 


ತಹಶೀಲ್ದಾರ್ 

ತಾಲ್ಲೂಕು 
ಕಛೇರಿಯ ಮೊಹರು 


( ಪ್ರವರ್ಗ - 2ಎ, 2ಬಿ, 3ಎ , 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಎಫ್ 

(ನಿಯಮ 3ಎ (2) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ , 2ಬಿ, 3ಎ, 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 


ರಲ್ಲಿ ವಾಸವಾಗಿರುವ ಶ್ರೀ | ಶ್ರೀಮತಿ 

ಇವರ ಮಗ | 
ಮಗಳು / ಪತಿ / ಪತ್ನಿಯಾದ ಶ್ರೀ / ಶ್ರೀಮತಿ | ಕುಮಾರಿ 

ಇವರು ಮತ್ತು ಆತನ / ಅವಳ ತಂದೆ / ತಾಯಿ | 
ಪೋಷಕರು | ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ:ಎಸ್‌ಡಬ್ಲೂಡಿ 225 ಬಿಸಿಎ 2000 ದಿನಾಂಕ: 30 .03.2002 ರಲ್ಲಿ ನಿರ್ದಿಷ್ಟ ಪಡಿಸಿದ 
ಮೇಲುಸ್ತರದ (ಕ್ರೀಮಿ ಲೇಯರ್‌) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು; 


ಅಭ್ಯರ್ಥಿಯಾಗಲಿ ಅಥವಾ ಆತನ | ಆಕೆಯ ತಂದೆ ತಾಯಿ | ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ , ಸರ್ಕಾರದ ಸೇವೆಯಲ್ಲಿ 
1ನೇ ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 


೧೧೪೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೫ 


ಅಥವಾ 


ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ ; 

ಅಥವಾ 


ಖಾಸಗಿ ನಿಯೋಜಕರ ಕೈಕೆಳಗೆ , 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ ( ವೇತನ ಶ್ರೀಣಿ ರೂ .6000 - 12000 / - ಪ್ರಾರಂಭಿಕ ಹಂತ) 
ಕಡಿಮೆಯಲ್ಲದ ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 


ಅಥವಾ 


ಆತನ / ಅಕೆಯ ತಂದೆ ತಾಯಿ / ಪೋಷಕರು / ಪತ್ನಿ / ಪತಿಯ ಆದಾಯವು ಎರಡು ಲಕ್ಷಮೀರುವುದಿಲ್ಲವೆಂದು; 


ಅಥವಾ 


ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗದಿಪಡಿಸಿರುವಂತೆ ಆತನ | ಆಕೆಯ ತಂದೆ ತಾಯಿ / ಪೋಷಕರು / ಪತ್ನಿ / 
ಪತಿಯು ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ | ಆಕೆಯ ತಂದೆ ತಾಯಿ / ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 
10 ಯುನಿಟ್‌ಗಿಂತ ಹೆಚ್ಚಿನ ಕೃಷಿ ಭೂಮಿ ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು 
ಪ್ರಮಾಣೀಕರಿಸಲಾಗಿದೆ. ಸರ್ಕಾರಿ ಆದೇಶ ಸಂಖ್ಯೆ : ಎಸ್‌ಡಬ್ಲೂಡಿ 225 ಬಿಸಿಎ 2000 ದಿನಾಂಕ: 30.03 .2002ರ ಅನ್ವಯ ಶ್ರೀ / ಶ್ರೀಮತಿ | 
ಕುಮಾರಿ – ಇವರು - ಜಾತಿಗೆ 

ಸೇರಿದ 
ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲೂಡಿ 225 ಬಿಸಿಎ 2000 ದಿನಾಂಕ: 30.03.2002ರ ಅನ್ವಯ ಹಿಂದುಳಿದ 
ವರ್ಗಗಳ ಪ್ರವರ್ಗ 

- ( 2ಎ, 2ಬಿ, 3ಎ , 3ಬಿ)ಕ್ಕೆ ಸೇರಿರುತ್ತಾರೆ. 


ತಹಶೀಲ್ದಾರ್ 


ದಿನಾಂಕ : 


- ತಾಲ್ಲೂಕು 


ನಮೂನೆ - 1 
ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 


( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 


ಇವರಿಗೆ: 


ತಹಶೀಲ್ದಾರರು 


ತಾಲ್ಲೂಕು 


ಮಾನ್ಯರೆ, 


ಶ್ರೀ | ಶ್ರೀಮತಿ 

- ಎಂಬುವವರ ಮಗ / ಮಗಳು / ಪತಿ | ಪತ್ನಿ 
ಆದ ನಾನು ಮೇಲುಸ್ತರದಲ್ಲಿ ( Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ 
ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 
1. ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ 
2. ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ 

ತಾಲ್ಲೂಕು 


3. ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ 
4. ಅಭ್ಯರ್ಥಿಯ ತಂದೆ / ತಾಯಿ / ಪೋಷಕರ ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ : 

(ಉದ್ಯೋಗವು ಸರ್ಕಾರಿ / ಅರೆ ಸರ್ಕಾರಿ / ಸಾರ್ವಜನಿಕ ಉದ್ಯಮ | ಖಾಸಗಿ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ 
( ಸ್ಪಷ್ಟವಾಗಿ ನಮೂದಿಸುವುದು) 


ವಿ 


ಒಳ 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೪೭ 


6. ಅಭ್ಯರ್ಥಿಯ ಖಾಯಂ ವಿಳಾಸ 
7. ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 

ಪ್ರಾಥಮಿಕ 
ಮಾಧ್ಯಮಿಕ 
ಪ್ರೌಢ 


ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ / ತಾಯಿ / ಪೋಷಕರ (ತಂದೆ / ತಾಯಿ ಜೀವಂತವಿಲ್ಲದಿದ್ದರೆ) 
ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ : 

ವೇತನ ಶ್ರೇಣಿ 
2 ) ಜಮೀನಿನ ವಿವರ 


3 ) 


ಇತರ ಮೂಲಗಳು 


9. ಆದಾಯ ತೆರಿಗೆ ಪಾವತಿದಾರರೇ ? 
10. ಸಂಪತ್ತು ತೆರಿಗೆ ಪಾವತಿದಾರರೇ ? 

ಮಾರಾಟ ತೆರಿಗೆ ಪಾವತಿದಾರರೇ ? 


11 . 


ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ / ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ 
ದೃಢೀಕರಿಸುತ್ತೇನೆ ಮತ್ತು ಘೋಷಿಸುತ್ತೇನೆ. 


ತಮ್ಮ ವಿಧೇಯ 
ದಿನಾಂಕ: 

( ಅಭ್ಯರ್ಥಿಯ ಸಹಿ) 
ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ, ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ದನಾಗುರುತ್ತೇನೆ 


ಸ್ಥಳ: 


ದಿನಾಂಕ: 


ತಂದೆ/ತಾಯಿ /ಪೋಷಕರ ಸಹಿ 
(ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 
( ಹೆಂಡತಿ/ಗಂಡ/ ಇವರ ಸಹಿ) 


ಸ್ಥಳೀಯ ಇಬ್ಬರು ಸಾಕ್ಷಿದಾರರು 


ಅಭ್ಯರ್ಥಿಯ ಮತ್ತು ಅವರ ತಂದೆ / ತಾಯಿ / ಪೋಷಕರು / ಪತಿ | ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಕ್ತಿದಾರರ ಸಹಿ 
(ಪೂರ್ಣ ವಿಳಾಸದೊಂದಿಗೆ) 


ಪರಿಶೀಲನಾ ಪ್ರಮಾಣ ಪತ್ರ 


1. ಶ್ರೀ / ಶ್ರೀಮತಿ 

– ಎಂಬುವವರ ಮಗ/ ಮಗಳು / ಪತಿ/ ಪತ್ನಿ ಶ್ರೀ | ಶ್ರೀಮತಿ | ಕುಮಾರಿ 
- ಎಂಬುವವರು ಕರ್ನಾಟಕ ರಾಜ್ಯದ 

- ಜಿಲ್ಲೆಯ ವಿಭಾಗ - 
ಗ್ರಾಮ / ಪಟ್ಟಣ / ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 
2. ಶ್ರೀ / ಶ್ರೀಮತಿ | ಕುಮಾರಿ 

ಇವರ ತಂದೆ/ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲೂಡಿ 
251 ಬಿಸಿಎ 94 , ಬೆಂಗಳೂರು, ದಿನಾಂಕ: 31.01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ (Creamy Layer) ಬರುವುದಿಲ್ಲವೆಂದು 
ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ: 


ತಹಶೀಲ್ದಾರ್ 

ತಾಲ್ಲೂಕು 
ಕಛೇರಿಯ ಮೊಹರು 


೧೧೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೫ 


ಸೂಚನೆ -1 : ಇದರಲ್ಲಿ ಉಪಯೋಗಿಸಲಾದ ಸಾಮಾನ್ಯ ನಿವಾಸಿ ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ ಅನುಚ್ಛೇದದಲ್ಲಿನ 

ಅರ್ಥವನ್ನು ಹೊಂದಿರುತ್ತದೆ . 


ಸೂಚನೆ - 2 : ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 251 ಬಿಸಿಎ 94, ಬೆಂಗಳೂರು, 

ದಿನಾಂಕ : 31.01.1995 ರನ್ವಯ ಮೇಲುಸ್ತರ (Creamy Layer) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ ಅಂಶಗಳನ್ನು 
ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು 


ನಮೂನೆ - 2 


ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 


ಶ್ರೀ / ಶ್ರೀಮತಿ 

– ರವರ ಮಗ | ಮಗಳು / ಪತಿ/ ಪತ್ನಿ / ಶ್ರೀ / ಶ್ರೀಮತಿ | 
ಕುಮಾರಿ - ಜಿಲ್ಲೆ - ತಾಲ್ಲೂಕು - 

- ಗ್ರಾಮದಲ್ಲಿ 
ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ 

ತರಗತಿಯವರೆಗೆ 
ತಾಲ್ಲೂಕು - ಪಟ್ಟಣ ಶಾಲೆಯಲ್ಲಿ ವ್ಯಾಸಂಗ ಮಾಡಿ | 

ವರ್ಷ ನಡೆದ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 
1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿ ಒಂದು ದೊಡ್ಡ ನಗರ ಪ್ರದೇಶ ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


ಸಹಿ 


ಮೇಲು ರುಜು 
ಕ್ಷೇತ್ರ ಶಿಕ್ಷಣ ಅಧಿಕಾರಿ 
ಕಛೇರಿಯ ಮೊಹರು 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಮೊಹರು 


2 


ದಿನಾಂಕ : 


ಸರ್ಕಾರದ ಸುತ್ತೋಲೆಸಂಖ್ಯೆ :ಸಿಆಸುಇ 44 ಸೆನೆನಿ 2001 ದಿನಾಂಕ: 27. 07.2001 


ನಮೂನೆ - 3 
ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ 


ಶ್ರೀ / ಶ್ರೀಮತಿ 

ಎಂಬುವವರ ಮಗ/ ಮಗಳು/ ಪತಿ/ ಪತ್ನಿ / ಶ್ರೀ / ಶ್ರೀಮತಿ | 
ಕುಮಾರಿ | 

- ಜಿಲ್ಲೆ - ತಾಲ್ಲೂಕು - 

ಗ್ರಾಮದಲ್ಲಿ 
ವಾಸವಾಗಿರುವ ಇವರು : ಇವರ ಕುಟುಂಬದವರ ಅವಲಂಬಿತರಾಗಿದ್ದ ಈ ಕೆಳಕಂಡ ಆಸ್ತಿಯನ್ನು 

- ಯೋಜನೆಗಾಗಿ 
- ಇಸವಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಮಾಣೀಕರಿಸಿದೆ: 
( ಅ) * * ವಾಸಿಸುವ ಮನೆ ಮತ್ತು ತಾವು ಅವಲಂಬಿತರಾಗಿದ್ದ ಅವರ ಕೃಷಿ ಭೂಮಿಯ ಅರ್ಧದಷ್ಟು 


( ಆ) * * ಯೋಜನೆಗೆ ಮೊದಲು ಭೂಮಿಯನ್ನು ಹೊಂದಿರದೆ: ಯೋಜನೆಯಿಂದ ತಾವು ವಾಸಿಸುವ ಮನೆ : 


( ಇ) * * ತಾವು ಅವಲಂಬಿತರಾಗಿದ್ದ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿ : 


( ಈ ) * * ಇತರ ಇನ್ನಾವುದೇ ಪ್ರಕರಣದಲ್ಲಿ ಯೋಜನೆಯಿಂದ ನಿರ್ವಸಿತರಾದವರು. 


ದಿನಾಂಕ : 


ತಹಶೀಲ್ದಾರ್ 

- ತಾಲ್ಲೂಕು 
ಕಛೇರಿಯ ಮೊಹರು 


(* * ಅನ್ವಯವಾಗುವ ಐಟಂನ್ನು ಮಾತ್ರ ಪ್ರಮಾಣ ಪತ್ರದಲ್ಲಿ ನಮೂದಿಸತಕ್ಕದ್ದು ) 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೪೯ 


ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 
ಶ್ರೀ / ಶ್ರೀಮತಿ 

ರವರ ಮಗ / ಮಗಳು / ಪತಿ / ಪತ್ನಿ / ಶ್ರೀಮತಿ | ಕುಮಾರಿ 
- ತಾಲ್ಲೂಕು – ಗ್ರಾಮದಲ್ಲಿ ವಾಸವಾಗಿರುವ ಇವರು 

- ನೇ ತರಗತಿಯಿಂದ 
- ನೇ ತರಗತಿಯವರೆಗೆ 

ಶೈಕ್ಷಣಿಕ ವರ್ಷದಿಂದ - - - ಶೈಕ್ಷಣಿಕ ವರ್ಷದವರೆಗೆ 
ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


3 


ದಿನಾಂಕ : 


ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 


ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 115 ಸೆನೆನಿ 2005, ದಿನಾಂಕ: 19 .11.2005 

CERTIFICATE FOR THE PERSONS WITH DISABILITIES 


This is to certify that Sri / Smt / Kum 
of Shri - 

- Age - 
No - is a case of - 

- 
& hearing disabled and has 

- % A 
impairment speech & hearing impairment) in relation o his / her . 


— son / wife / daughter 

- old, male / female, Registration 
He / She is physically disabled /visual disabled / speech 

percent) permanent ( physical impairment visual 


Note : 


1 . 


This condition is progressive/non -progressive /likely to improve/not likely to improve. * 


Re -assessment is not recommended /is recommended after a period of _ _ 


- months /years . * 


Strike outwhich is not applicable 


(Recent Attested Photograph showing the disability affixed here) 


Sd/ 


Sd/ 


Sd / 
(Doctor ) 
(Seal) 


( Doctor) 
(Seal) 


(Doctor) 
(Seal) 


Countersigned by the 
Medical Superintendent CMO/Head 

of Hospital (with seal) 


Signature / Thumb impression 
of the disabled person 


ಅನುಬಂಧ- 5 


ಅಂಧ/ ದೃಷ್ಟಿಮಾಂಧ್ಯ ಅಭ್ಯರ್ಥಿಯ ಲಿಪಿಕಾರನ ( Scribe) ವಿವರಗಳು : 


1. ಅಂಧ/ದೃಷ್ಟಿಮಾಂಧ್ಯ ಅಭ್ಯರ್ಥಿಯ ಹೆಸರು 


2 . ಪರೀಕ್ಷಾ ಕೇಂದ್ರ 


ಲಿಪಿಕಾರನ 
( Scribe ) 
ಭಾವಚಿತ್ರ 


3. ಉಪ ಪರೀಕ್ಷಾ ಕೇಂದ್ರ 


4. ಲಿಪಿಕಾರನ ಹೆಸರು 


5. ಲಿಪಿಕಾರನ ವಿಳಾಸ 

ಅ) ಖಾಯಂ ವಿಳಾಸ 
ಆ) ಅಂಚೆ/ ಕಛೇರಿ ವಿಳಾಸ 


(ಲಿಪಿಕಾರನ (Scribe) ಇತ್ತೀಚೆಗಿನ 

ಭಾವಚಿತ್ರ ಲಗತ್ತಿಸುವುದು) 


೧೧೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೫ 


6. ಲಿಪಿಕಾರನ ವಿದ್ಯಾರ್ಹತೆ 


7. ಅಂಧ/ ದೃಷ್ಟಿಮಾಂಧ್ಯ ಅಭ್ಯರ್ಥಿಗೆ 
ಲಿಪಿಕಾರನ ಸಂಬಂಧ ಇತ್ಯಾದಿ 

ಘೋಷಣಾ ಪತ್ರ 
ಈ ಮೇಲೆ ಒದಗಿಸಲಾದ ಮಾಹಿತಿಗಳು ನಮಗೆ ತಿಳಿದ ಮಟ್ಟಿಗೆ ಸತ್ಯವೆಂದು ಈ ಮೂಲಕ ಪ್ರಮಾಣೀಕರಿಸಿ ಘೋಷಿಸುತ್ತೇವೆ. ಲಿಪಿಕಾರ 
ಹಾಗೂ ಅಂಧ / ದೃಷ್ಟಿಮಾಂಧ್ಯ ಅಭ್ಯರ್ಥಿ ನಾವೀರ್ವರೂ ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಯ ಸಂಬಂಧವಾಗಿ ನೀಡಿರುವ ಸೂಚನೆಗಳನ್ನು ಓದಿ / ಕೇಳಿ 
ತಿಳಿದುಕೊಂಡಿರುತ್ತೇವೆ ಮತ್ತು ಸದರಿ ಸೂಚನೆಗಳಿಗೆ ಬದ್ಧವಾಗಿರುತ್ತೇವೆ. 
( ಅಂಧ /ದೃಷ್ಟಿಮಾಂಧ್ಯ ಅಭ್ಯರ್ಥಿ ಸಹಿ) 

( ಲಿಪಿಕಾರನ ಸಹಿ) 


ದಿನಾಂಕ : 


ಪಿ . ಆರ್ , 113 


KARNATAKA STATE BOARD OF WAKFS 


(Constituted by the Govt. of Karnataka under the Wakf Act, 1995 (Central Act 43 of 95 )) 


DARUL AWKAF , No .6 , Cunningham Road , Bangalore -52 


No . KTW / REG/12/ BJR/ 08- 09, Dated 16-11 - 2009 


CERTIFICATE OF REGISTRATION 


It is hereby certify that the Wakf described hereunder is registered and brought on to the Register of Wakfs in accordance 
with Section 36 of the Wakf Act, 1995 . 


Sl. No. of 


Name, Class & Description of the 


Kitabul 


Particulars of Wakf properties 


Name of the Muthavalli 


Wakfs 


Awkaf 


530 


Managing Committee 


Muslim Khabrastan , Aheri, Almel 
Hobli, Sindagi Taluk, Bijapur District. 


Sy. No . 167, 
Aheri, Almel Hobli, Sindagi Taluk , 
Bijapur District. 


represented by its President 


MEASURING : 


2 Acres 05 Guntas 


BOUNDARIES : 


East : Babu Sangalgowda Patil 


West: GovernmentRoad 


North : Gowrappa Shiraya degang. 


South : Borama Chander Shekar Patil 


This certificate is issued under powers delegated vide order No. KBW /110/ADM /2005 - 06 , dated 2 -3 - 2006 of Karnataka State 


Board ofWakfs, Bangalore . 


Addl. Chief Executive Officer , 
Karnataka State Board ofWakfs 


PD - 83 


2007 – 38 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಆಗಸ್ಟ್ ೨, ೨೦೧೨ 


00380 


KARNATAKA STATE BOARD OF WAKFS 


DARUL AWKAF , No .6 , Cunningham Road , Bangalore -52 


No .KBW /REG /101/BJR /01-02 , Dated 30 -11-2002 


CERTIFICATE OF REGISTRATION 


It is hereby certified that the Wakf described hereunder is registered and brought on to the Register of Wakfs in 
accordance with Section 36 of the Wakf Act, 1995 . 


Sl. No. of 
Kitabul 


Name, Class & Description of the 

Wakfs 


Particulars of Wakf properties 


Name of the Muthavalli 


Awkaf 


291 


Dargah Hazrath Syed Shah Moosa 
Quadri (R .H .) Sindgi Road , 
Mahalbagyath , Bijapur. 


PROPERTIES : 
Sy . No. 224 /1 & 225 of Mahalbagyath , 
Bijapur. 


Dargah Hazrath Syed Shah 
Moosa Quadri (R .H .) Sindgi 
Road, Mahalbagyath , Bijapur 
District 


Extent : 
2A -OOG . 


BOUNDARIES : 
North : Remaining land in Sy . No . 225 
South : Remaining land in Sy . No . 224 /1 
East : Land Sy. No. 225 & 224/2A 
West: Remaining land 225 & 223 . 


PD - 85 


Chief Executive Officer, 
Karnataka State Board ofWakfs 


KARNATAKA STATE BOARD OF WAKFS 


" DARUL AWKAF " , No .6, Cunningham Road , Bangalore 


No. KSBW /REG / 30 /GDG / 2010 - 11 , Dated 09 - 12 - 2011 


CERTIFICATE OF REGISTRATION 


It is hereby certified that the below mentioned Wakf is registered with the Karnataka State Board of Wakfs under Section 
36 of the Wakf Act, 1995 . 


Sl. No. of 
Kitabul 


Name, Class & Description of the 

Wakfs 


Particulars of Wakf properties 


Name of the Muthavalli 


Awkaf 

23 


Anjuman -e-Islam Committee ,Konnur 
Village , Nargund Taluk , Gadag 
District 


Managing Committee 
represented by its President 


PROPERTIES : 
1. R . Sy . No. 106 /1 , 
Konnur Village , Nargund Taluk 
Extent : 25 Guntas 06 Anas. 

Out of 2A -02 Guntas 
Southernside . 

(Muslim Khabrasthan ) 
BOUNDARIES : 
East : R . Sy . No. 112 /2 land 
West: R . Sy. No. 110 /2 land 


00389 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


JOR - 38 


SI. No. of 
Kitabul 


Name, Class & Description of the 

Wakfs 


Particulars ofWakf properties 


Name of the Muthavalli 


Awkaf 


North : R .Sy. No. 106 /2 land 
South : R .Sy. No. 111 Muslim 

Khabrasthan land . 


II. R . Sy . No . 109 /2, Konnur 
Village, Nargund Taluk 
Extent: 11 Guntas 08 Anas . 

Out of 1A - 11 Guntas 
Southernside . 
(Muslim Khabrasthan ) 


BOUNDARIES : 
East : R . Sy . No. 110 /2 land 
West: Hubli Sholapur Road 
North : Public Bus Stand . 
South : R .Sy. No. 111 Muslim 

Khabrasthan land. 


III. R .Sy. No. 110 /2 , Konnur 
Village , Nargund Taluk 
Extent : 10 Guntas 08 Anas . 

Out of 1A -08 Guntas 

Southernside. 
(Muslim Khabrasthan ) 


BOUNDARIES : 
East : R .Sy . No . 106 / 1 & 106 /2 

land 
West: R .Sy. No. 109 /2 land . 
North : Public Bus Stand. 
South : R .Sy. No. 111 Muslim 

Khabrasthan land. 


This certificate is issued under powers delegated vide order No. KBW / 110 /ADM / 2005 -06 , dated 2 - 3 - 2006 of Karnataka State 


Board of Wakfs, Bangalore . 


Add . Chief Executive Officer , 
Karnataka State Board ofWakfs 


PD - 86 


EXECUTIVE DIRECTOR BANNERGHATTA BIOLOGICAL PARK , BANNERGHATTA, BANGALORE - 560 0 83 


NO . A2/BBP /Tender/CivilWorks/CR - 1/2012 -13 Date : 16/ 07 / 2012 


TENDER NOTIFICATION 


The Executive Director , Bannerghatta Biological Park (BBP ), Bannerghatta , Bangalore herein after referred as Tender Inviting 
Authority , has invited tender through E -proc portal of Government of Karnataka (www .eproc.karnataka. gov. in ) from eligible 
contractors , registered in PWD /CPWD/BBP for the construction of works detailed in the Table below . The contractors may 
submit tenders for any or all of the works given in the Table . 


2007 – 38 


FDF :37 ODOTE , TodoDO , SAT , 9, 9009 


0092 


2 . 


Tenders sent otherwise than through e-proc shall not be considered . 


SCHEDULE OF EVENTS 


Tender documents will be available in e -procurement portal 


19-07 - 2012 onwards 


2 


Last date and time for tender quarries and clarifications 


18 -08 - 2012 


20 -08 - 2012 


Last date and time for Uploading bid documents 


up to 4 . 00 P .M 


23 -08 - 2012 


Last date and time for opening of tender in the Office of the Executive Director, 
Bannerghatta Biological Park , Bangalore – 560 083 


at 11.30 AM 


3. 


The tenderers shallproduce the scan copy ofthe following 


a . 


Copy of KPWD/CPWD/ BBP registration certificate with valid date 


b . 
C. 


Copy ofPAN card and copy of the returns filed to IT Dept. recently 
Copy of VAT and copy of the returns filed to VAT Dept. recently 


Tenders must be accompanied by earnest money deposit specified for the work in the Table below . The EMD should be paid 
through e -procurement portal. 


Mode of payment 


1. 


Credit card 


2. 


Debit card 


3. 


National Electronic Fund Transfer (NEFT) 


4 . 


Over the Counter (OTC ) 


For more help contact e -procurement cell – 080 - 25501216 / 25501227 


All other terms and conditions are part and parcel of the tender documents , which can be downloaded from the e -portal. 


TABLE 


Unit 


Name of the work 


Approximate 
value of work 
( .in lakhs ) 


EMD to be 
furnished 

( In . 5) 


Period of 
Completion 


Eligibility of 
Contractor 


Tender 
Processing fees R .) 
(including all taxes 


Asphalting to the peripheral 
road at Rescue Centre 


3 . 9 .45 


* . 19 ,000 / 


60 days 


Asphalting to road from 
WRRC to Rescue Centre 
backside. 


3 . 9 .52 


3 . 20 , 000 / 


60 days 


As per clause 
3 of General 
Conditions of 

Contract 


As per e 
procurement portal 


3 


Asphalting to road around 
Lion and Tiger Safari 


3. 10 .52 


3. 15 ,800 / 


60 days 


Asphalting to road around 
Bear Safari 


5. 14 . 84 


3. 22,400 / 


60 days 


೧೧೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨ , ೨೦೧೨ 


ಭಾಗ - ೫ 


Unit 


Name of the work 


Approximate 
value of work 
(R .in lakhs) 


EMD to be 
furnished 

(In. ) 


Period of 
Completion 


Eligibility of 
Contractor 


Tender 
Processing fees R .) 
(including all taxes 


No 


Construction of retaining 
wall all around Tiger Safari 


1. 14 .50 


. 21, 760/ 


60 days 


Construction of retaining 
wall all around lion Safari 


1 . 14 50 


7 . 21 , 760/ 


60 days 


Providing pavement to 
parking extension area at 
Bannerghatta Biological 
Park , Bangalore 


1 . 14 . 74 


ಕ . 22 , 210/ 


60 days 


Providing CC flooring and 
approach road to parking 
extension area at 
Bannerghatta Biological 
Park , Bangalore 


1 . 10. 34 


1 . 15 , 600/ 


60 days 


Executive Director 
Bannerghatta Biological Park, 

Bannerghatta , Bangalore 


PD - 92 


ನಮೂನೆ- 1 


(ನಿಯಮ - 9) 
ಶಿಕ್ಷಣ ಇಲಾಖೆ 


ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೀದರ, ದಿನಾಂಕ 19 - 07 - 2012 


ಅಧಿಸೂಚನೆ 


ಶ್ರೀ ಇಸಾಕ ತಂದೆ ಸುಕಮಾರರವರು ಸೇವಕರಾಗಿ ಉಪ ನಿರ್ದೇಶಕರ ಕಾರ್ಯಾಲಯ ಸಾರ್ವಜನಿಕ ಶಿಕ್ಷಣ ಕಾರ್ಯಾಲಯ, ಬೀದರ ಇಲ್ಲಿ 
ಕೆಲಸ ನಿರ್ವಹಿಸುತ್ತಿದ್ದು ಇವರ ಹೆಸರನ್ನು ಅಶೋಕ ತಂದೆ ಸುಕಮಾರ ಎಂದು ಬದಲಾವಣೆ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಉಪನಿರ್ದೆಶಕರು, 

ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಪಿ . ಡಿ . - 100 

ಕರ್ನಾಟಕ ಲೋಕಸೇವಾ ಆಯೋಗ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ( 2) 211 / 2012 - 13 / ಪಿಎಸ್‌ಸಿ ಬೆಂಗಳೂರು, ದಿನಾಂಕ : 20 - 07 - 2012. 
2011ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ : 27 - 10 -2011ರ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ಕಾನೂನು ಪದವಿಯ ಆಧಾರದ ಮೇಲೆ ವಿನಾಯಿತಿ 
ನೀಡಬೇಕಾಗಿರುವ ಪ್ರಕರಣವನ್ನು ನಿಯಮಾನುಸಾರ ಪರಿಗಣಿಸಿ ತತ್ಸಂಬಂಧ ಅರ್ಹ ಅಭ್ಯರ್ಥಿಯ ಫಲಿತಾಂಶವನ್ನು ತಿದ್ದುಪಡಿಯ ಮೂಲಕ 
ಸಂಬಂಧಿತರ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 

ಅಪೆಂಡಿಕ್ಸ್ “ ಬಿ ” 
ಕೋಲಾರ ಕೇಂದ್ರ 
ಜನರಲ್ ಲಾ ಭಾಗ -1 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೫೫ 


ಜನರಲ್ ಲಾ ಭಾಗ- 1ರ ಪತ್ರಿಕೆ -2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 35162ನ್ನು ಸೇರಿಸಿ ಓದಿಕೊಳ್ಳುವುದು. 


ವಿ . ಬಿ. ಪಾಟೀಲ್, 
ಕಾರ್ಯದರ್ಶಿ ಹಾಗೂ ನಿಯಂತ್ರಕರು, ಇಲಾಖಾ ಪರೀಕ್ಷೆಗಳು, 

ಕರ್ನಾಟಕ ಲೋಕಸೇವಾ ಆಯೋಗ. 


ಪಿ . ಆರ್ . 112 


IN THE COURT OF THE IV ADDL . CITY CIVIL JUDGE MAYO HALL 


BANGALORE : CCH -21 


P & S. C. No. 25024/2012, Hg, Dated : 27-08-2012 


PETITIONERS : 


1. Mr. A .D . Cruze, s/o late Anthony , Aged about48 years, 
2. Mrs . Mary Victoria @ Maria , W /o. Mr. A.D. Cruze, Aged abount 44 years , Both are 

residing at No .51/1, 4th Cross, 2nd Main Road , SM School Ejipuram , Bangalore-560 047 


Versus 


RESPONDENT : 


NIL 


Notice is hereby given that a petition has been made to this Under Section 372 of the Indian Succession Act for grant of 
Succession Certificate to the estate of the deceased Mr. R . Deepak , died on 16 -07- 2010 at Bangalore. 

Be it known that No caveat has been entered and the said petition is posted for hearing on 27 -08 - 2012 at 11 O clock . 
Any person /s claiming to have any interestmay come and participate in the proceedings before grant of succession certificate . 


SCHEDULE 


Movable Like 


Statement of account, Canara Bank , Account No. 0790101402264, Product Name S.B.General Closing balance 
Amount is Rs. 30 ,805/ 
Given under my hand and seal of the Court, this the 29th day of June 2012 . 

By order of the Court , 

Assistant Registrar, 
PD 91 

City Civil Court, Mayohall Unit, Bangalore. 
ಜಿಲ್ಲಾ ಪೊಲೀಸ್ ಕಛೇರಿ, ಗದಗ 

ನಮೂನೆ- 1 
೨ನೇ ನಿಯಮ ನೋಡಿ 

ಅಧಿಸೂಚನೆ 


ಶ್ರೀ ಶರಣಪ್ಪ ತಂದೆ ಹುಲ್ಲಪ್ಪ ಹರಿಜನ, ಸಿಪಿಸಿ - 414ರವರು ಜಿಲ್ಲಾ ಪೊಲೀಸ್ ಕಛೇರಿ ಗದಗದ ಶಹರ ಠಾಣೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು 
ಶ್ರೀ ಶರಣಪ್ಪ ತಂದೆ ಹುಲ್ಲಪ್ಪ ನಾಗೇಂದ್ರಗಡ ಎಂದು ಬದಲಾವಣೆ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಪಿ . ಡಿ. ಸಿ / ಎನ್ 95 


ನೇಮಕಾಧಿಕಾರಿಯವರ ಸಹಿ ಮತ್ತು ಪದನಾಮ . 


FORM - IV 
(SEE RULE - 12 ) 

NOTICE 


It is hereby notified that the undersigned has changed her name from S . Shahanaj Begum to Supriya . 


P . D . c/n96 


S . Shahanaj Begum 


೧೧೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೫ 


FORM - IV 
( SEE RULE -12) | 

NOTICE 


It is hereby notified that the undersigned has changed his name from APPASAHEB S /O SAHEBAGOUDA BIRADAR to 
APPASAHEB S /O SAHEBGOUDA PATIL . 


P . D . C / n97 


APPASAHEB SIO SAHEBAGOUDA BIRADAR 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ , ಬೆಂಗಳೂರು 

ಎನ್ / 265 / 2009 - 10 , ದಿನಾಂಕ : 18 - 7 - 2012 

ಅಧಿಸೂಚನೆ 


ಶ್ರೀ ಬಾಬು ಪರಸಪ್ಪಾ ಹರಿಜನ ಕೆಲಸ ಮಾಡುತ್ತಿರುವ ಹಿರಿಯ ಪ್ರಯೋಗಶಾಲಾ ಟೆಕ್ನಾಲಾಜಿಸ್ಟ್ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ, ಜಿಲ್ಲಾ ಆಸ್ಪತ್ರೆ, ಗದಗ್ , ಅವನ ಹೆಸರು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 


ಈ ಹೆಸರಿಗೆ : ಬಾಬು ಪರಸಪ್ಪಾ ಕಡಾಡಿ 


ಪಿ . ಡಿ , ಸಿ / ಎನ್ 98 


ನಿರ್ದೇಶಕರು , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , 

ಬೆಂಗಳೂರು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ , ಬೆಂಗಳೂರು 

[ ನಮೂನೆ- 1] 
( ೨ನೇ ನಿಯಮ ನೋಡಿ) 

ಅಧಿಸೂಚನೆ 


ಶ್ರೀ ಮಲ್ಲಿಕಪ್ಪ ಕೆ. ಎನ್. ಕೆಲಸ ಮಾಡುತ್ತಿರುವ ಕಿರಿಯ ವೈದ್ಯಕೀಯ ಪ್ರಯೋಗ ಶಾಲಾ ತಂತ್ರಜ್ಞರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಹುಂಚ ಅವನ ಹೆಸರು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 


ಈ ಹೆಸರಿಗೆ : ಮಲ್ಲಿಕಾರ್ಜುನ ಕೆ . ಎನ್ . 


ನಿರ್ದೇಶಕರು , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 
ಪಿ . ಡಿ. ಸಿ / ಎನ್ 99 

ಆನಂದ ರಾವ್ ವೃತ್ತ, ಬೆಂಗಳೂರು- 560 009. 
- ಪೌರಾಡಳಿತ ನಿರ್ದೇಶನಾಲಯ , ೨ನೇ ಮಹಡಿ , ವಿಶ್ವೇಶ್ವರಯ್ಯ ಮುಖ್ಯ ಗೋಪುರ, ಡಾ|| ಅಂಬೇಡ್ಕರ್ ವೀಧಿ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂ .ಪೌನಿ/ ಆಸಿ/ ಸಿಆರ್ / 37 /2008 - 09 , ಬೆಂಗಳೂರು ದಿನಾಂಕ: 07 - 07 -2012. 
ಅಧಿಸೂಚನೆ ಸಮಸಂಖ್ಯೆ ದಿನಾಂಕ : 15 - 07 - 2010ರಲ್ಲಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಖಾಲಿ ಇರುವ ಕಿರಿಯ ಅಭಿಯಂತರರು 
( ಸಿವಿಲ್) ಹುದ್ದೆಗಳಿಗೆ 70 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಸದರಿ ಆಯ್ಕೆ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 06ರಲ್ಲಿನ 
ಅಭ್ಯರ್ಥಿಯಾದ ಸಂಗಮೇಶ ಹಾದಿಮನಿ ಇವರ ಆಯ್ಕೆಗೆ ಸಂಬಂಧಿಸಿದ ವರ್ಗದ ಹಂಚಿಕೆಯನ್ನು ಸಾಅ - ಗ್ರಾಅ/2ಎ - ಗ್ರಾಅ -ಕಮಾಅ ಎಂದಿರುವುದನ್ನು 
ಈ ಕೆಳಕಂಡಂತೆ ಓದಿಕೊಳ್ಳತಕ್ಕದ್ದು. 
ಕ್ರ. ಸಂ . ಅಭ್ಯರ್ಥಿಯ ಹೆಸರು ರೋಲ್ ನಂ . ಜನ್ಮ ದಿನಾಂಕ ವರ್ಗದ ಹಂಚಿಕೆ 

ಅಂಕಗಳಿಕೆ 


06 


ಸಂಗಮೇಶ ಹಾದಿಮನಿ 


ಎಇ 211 


07 - 04 - 1981 


ಸಾಅ/2ಎ - ಗ್ರಾಅ - ಕಮಾಅ 


131 


ಆಯುಕ್ತರು, 
ಪೌರಾಡಳಿತ ನಿರ್ದೇಶನಾಲಯ , 

ಬೆಂಗಳೂರು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 

೧೧೫೭ 
DIRECTORATE OF MUNICIPAL ADMINISTRATION 9TH FLOOR , V. V. TOWERS DR . AMBEDKAR 

VEEDHI, BANGALORE 
No. DMA/EST/ CR/37/ 2008-09, Dated : 07 -07-2012 


CORRIGENDUM 
In the order dated 15 -07-2010 related to vacant posts of Junior Engineer (Civil) in Urban Local Bodies , Final Selection List 
of 70 candidates were published . In the List candidate bearing serial No. 06 Sangamesh Hadimani selection category GM -RC /IIA 
RC -KMC should be read as. 


SI.No. 


Name of the Candidate 


Roll No. 


Date of Birth 


Category 

Allocation 
GM/2A- RC-KMC | 


Marks 
Secured 

131 


| 


06 


| 


Sangamesh Hadimani 


| 


AE 211 


| 07 -04 -1981 | 


Commissioner , 
Directorate of Municipal Administration , 

Bangalore. 


P . R . 115 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಗದಗ 


ಅಧಿಸೂಚನೆ 


ಅಧಿಸೂಚನೆ ಸಂಖ್ಯೆ ಸಿಬ್ಬಂದಿ/ ವಹಿ - 74 /2012 - 13 ದಿನಾಂಕ: 18 - 07 -2012 
ಗದಗ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಗ್ರಾಮಲೆಕ್ಕಾಧಿಕಾರಿಗಳ ಹುದ್ದೆಗಳನ್ನು ಕರ್ನಾಟಕ ನಾಗರೀಕ 
ಸೇವೆಗಳು (Revenue Subordinate Branch) ( Cadre & Recruitment) ( ತಿದ್ದುಪಡಿ) ನಿಯಮಗಳು 2008ರನ್ವಯ ಮತ್ತು 2009 ರನ್ವಯ ನೇರ 
ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಈ ಕೆಳಗೆ ನಮೂದಿಸಿರುವ ಷರತ್ತುಗಳನ್ನೊಳಗೊಂಡಂತೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
ಆನ್‌ಲೈನ್ ಮೂಲಕ ಆಹ್ವಾನಿಸಲಾಗಿದೆ. 

ಹುದ್ದೆಗಳ ವರ್ಗೀಕರಣ 
2012- 13ನೇ ಸಾಲಿನಲ್ಲಿ ಖಾಲಿ ಹುದ್ದೆಗಳ ವಿವರ 


ವರ್ಗೀಕರಣ 


ಕ್ರ. ಸಂ 


ಹುದ್ದೆಯ ಹೆಸರು | 


ಒಟ್ಟು 
ಹುದ್ದೆ 


ಪ್ರವರ್ಗ 


ಇತರೆ 


ಮ . ಅ. 


| ಯೋನಿ 


ಅಂ . ವಿ 


ಒಟ್ಟು 


ಗ್ರಾಅ| 

| ಮಾಸ್ಯೆ | ಕ. ಮಾ . ಅ 
01 | 01 


| 


21 


|| 


ಪ . ಜಾ 


| 


02 


1 


| 


05 


ಗ್ರಾಮ 
ಲೆಕ್ಕಾಧಿಕಾರಿಗಳು 


ಪ . ಪಂ 


01. 


01 


ಪ್ರ - 1 


01 


01. 


03 


ಪ್ರ - 2[ ಎ ] 
ಪ್ರ - 2 [ ಬಿ ] 


0 ] 


ಪ್ರ - 3 [ ಬಿ] 


01. 


ಸಾ . ಅ . 


02 


02 


01 


| 


01 


09 


03 
04 


ಒಟ್ಟು 


05 


08 


_ 03 


ವಿಶೇಷ ಸೂಚನೆ:- ಹುದ್ದೆಗಳ ಸಂಖ್ಯೆಯನ್ನು ಕಡಿಮೆ ಅಥವಾ ಹೆಚ್ಚು ಮಾಡುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಇರುತ್ತದೆ. 
1] ಅರ್ಜಿ ಸಲ್ಲಿಸುವ ವಿಧಾನ :- ಅರ್ಜಿಗಳನ್ನು ಆನ್ - ಲೈನ್ ( Online) [ಎಲೆಕ್ಟ್ರಾನಿಕ್ ಮಾರ್ಗ] ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದಾಗಿದೆ. ಅರ್ಜಿಗಳನ್ನು 
ಖುದ್ದಾಗಿ ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 
2] ಅರ್ಜಿ ಶುಲ್ಕ : 


ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ -1 
| ಸಾಮಾನ್ಯ ವರ್ಗ , 2ಎ , 2ಬಿ , 3ಎ, 3ಬಿ, ವರ್ಗಕ್ಕೆ 


ರೂ . 100 = 00 
ರೂ . 200 = 00 


೧೧೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


ಭಾಗ - ೫ 


2 . 


3] ಆನ್ - ಲೈನ್ [ Online ] ಮುಖಾಂತರ ಅರ್ಜಿ ಸಲ್ಲಿಸುವ ವಿಧಾನ :- ಅಭ್ಯರ್ಥಿಯು ಇಲಾಖೆಯ ಅಧಿಕೃತ ವೆಬ್‌ಸೈಟ್ http:// gadag-va.kar. nic.in 
ತೆರೆದು ಕಂಪ್ಯೂಟರ್ ಪರದೆಯ ಮೇಲೆ ಅರ್ಜಿಯನ್ನು ತುಂಬಬೇಕು. ಅಭ್ಯರ್ಥಿಯು Submit Button ಅನ್ನು ಒತ್ತಿದರೆ ಅರ್ಜಿ ಸಂಖ್ಯೆ 
[ Reference Number ] ಸೃಷ್ಟಿಯಾಗುತ್ತದೆ. ಆನ್ - ಲೈನ್ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ 

] ಮತ್ತು ದ್ವಿ ಪ್ರತಿ ಚಲನ್‌ನ್ನು ತೆಗೆದುಕೊಳ್ಳತಕ್ಕದ್ದು, ಈ ಚಲನ್‌ನ್ನು ಅರ್ಜಿ ಶುಲ್ಕದೊಂದಿಗೆ ಸ್ಟೇಟ್ ಬ್ಯಾಂಕ್ ಆಫ್ 
ಇಂಡಿಯಾದ ಬ್ಯಾಂಕನ ಯಾವುದಾದರೂ ಶಾಖೆಯಲ್ಲಿ ಎಸ್. ಬಿ . ಅಕೌಂಟ್ ನಂ . 30703751252 ಗೆ ಪಾವತಿಸಬೇಕು. ಅಭ್ಯರ್ಥಿಗಳು ಸ್ವೀಕೃತಿ ಸ್ಲಿಪ್‌ನ್ನು 
ಮತ್ತು ಚಲನ್ ಪಾವತಿಯ ಒಂದು ಪ್ರತಿಯನ್ನು ಕಡ್ಡಾಯವಾಗಿ ತಮ್ಮ ಬಳಿ ಇರಿಸಿಕೊಳ್ಳತಕ್ಕದ್ದು ಇನ್ನೊಂದು ಚಲನ್ ಪ್ರತಿ ಬ್ಯಾಂಕ್ ಬಳಿ ಇರುತ್ತದೆ. ಈ 
ದಾಖಲೆಗಳನ್ನು ಪರಿಶೀಲನೆಗೆ ನಿಗಧಿಪಡಿಸಿದ ದಿನಾಂಕದಂದು (30 - 08 - 2012 ) ಹಾಜರುಪಡಿಸತಕ್ಕದ್ದು. ಬ್ಯಾಂಕಿನಲ್ಲಿ ನಿಗಧಿತ ಅರ್ಜಿ ಶುಲ್ಕ 
ಪಾವತಿಸಲು ಕೊನೆಯ ದಿನಾಂಕ : 17 - 08 - 2012 ಆಗಿರುತ್ತದೆ. ನಿಗಧಿತ ಅರ್ಜಿಶುಲ್ಕ ಹೊರತುಪಡಿಸಿ ಯಾವುದೇ ವಿಧವಾದ ಬ್ಯಾಂಕ್ ಶುಲ್ಕ ಇತ್ಯಾದಿ 
ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ. ಡಿ. ಡಿ, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಅಲ್ಲದೆ ಒಮ್ಮೆ ಅರ್ಜಿ 
ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಇತರ ಯಾವುದೇ 
ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದ ವರೆಗೂ ವಿಳಂಭ ಮಾಡದೆ 
ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 

1. ಅರ್ಜಿಗಳನ್ನು ದಿನಾಂಕ: 18- 07 -2012 ರಿಂದ 17 -08- 2012 ಒಳಗಾಗಿ ಸಲ್ಲಿಸತಕ್ಕದ್ದು. 

ಅರ್ಜಿ ಶುಲ್ಕವನ್ನು ದಿನಾಂಕ: 18 - 07 - 2012 ರಿಂದ 17 - 08 - 2012 ರವರೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯ ಬ್ಯಾಂಕ್‌ನ 
ಶಾಖೆಯಲ್ಲಿ ಬ್ಯಾಂಕ್ ವ್ಯವಹಾರದ ವೇಳೆಯಲ್ಲಿ ಪಾವತಿಸತಕ್ಕದ್ದು. ಹಾಗೂ ಚಲನಸ್ಕಾನ್ [ Scan ] ಮಾಡಿ Uploading 

Challan Option ದಲ್ಲಿ Upload ಮಾಡತಕ್ಕದ್ದು. 
3. ಅಭ್ಯರ್ಥಿಗಳು ಆನ್ - ಲೈನ್ ನಲ್ಲಿ ನಿಗಧಿತ ಶುಲ್ಕ ಪಾವತಿಯ ಕುರಿತು ವಸ್ತು ಸ್ಥಿತಿ [ Status ] ಅನ್ನು ಶುಲ್ಕ ಪಾವತಿಸಿದ 05 

ದಿವಸಗಳ ನಂತರ ಪರಿಶೀಲಿಸಿಕೊಳ್ಳಬಹುದು. ಪಾವತಿಯಾಗಿರುವುದು ಖಚಿತವಾಗದಿದ್ದಲ್ಲಿ ಚಲನ್ ಪ್ರತಿಯನ್ನು 08372 - 

236009 ಗೆ ಫ್ಯಾಕ್ ಕಳುಹಿಸತಕ್ಕದ್ದು. 
4] ಅರ್ಹತಾ ಷರತ್ತುಗಳು : 
ಅ] ಭಾರತೀಯ ನಾಗರೀಕನಾಗಿರತಕ್ಕದ್ದು . 
ಆ ] ಅಭ್ಯರ್ಥಿಗಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 
ಆತಂಕಗಳನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ / ಮಾನಸಿಕ ನ್ಯೂನ್ಯತೆಯಿಂದ ಮುಕ್ತವಾಗಿರತಕ್ಕದ್ದು. 
ಇ] ದೈಹಿಕವಾಗಿ ಅನರ್ಹರಾಗಿದ್ದರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆ 
ನೇಮಕಾತಿ ಪ್ರಾಧಿಕಾರವು ಕಾಯ್ದಿರಿಸಿಕೊಳ್ಳಲಾಗಿದೆ. 
5] ಶೈಕ್ಷಣಿಕ ವಿದ್ಯಾರ್ಹತೆ : 
ಪಿ. ಯು . ಸಿ . ಪರೀಕ್ಷೆ ಅಥವಾ CBSE ಅಥವಾ ICSE ನಡೆಸುವ ತರಗತಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. 
6 ] ವೇತನ ಶ್ರೇಣಿ : 
ರೂ . 11600 -200- 12000 - 250- 13000 -300 -14200 - 350- 15600 - 400 -17200- 450 -19000 - 500 -21000 
7 ] ವಯೋಮಿತಿ :- ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕವಾದ 17 - 08 - 2012ರಂದು ಈ ಕೆಳಗಿನಂತೆ ವಯೋಮಿತಿ 
ಹೊಂದಿರತಕ್ಕದ್ದು. 


00 , 


LZOO 


1000 


ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಪ್ರ ವರ್ಗ - 1 

18 

| 40 
2ಎ , 2ಬಿ, 3ಎ , 3ಬಿ 

18 

| 38 
ಸಾಮಾನ್ಯ ವರ್ಗ 

18 

| 35 
ಎಸ್.ಎಸ್.ಎಲ್.ಸಿ. ಅಥವಾ ವರ್ಗಾವಣೆ ಪ್ರಮಾಣ ಪತ್ರ [ ಟಿ. ಸಿ. ] ಅಥವಾ ಕ್ಯುಮುಲೇಟಿವ್ ರೇಕಾರ್ಡನಲ್ಲಿ ನಮೂದಿಸಿರುವ ಜನ್ಯ 
ದಿನಾಂಕವನ್ನು ಆಯ್ಕೆ ಪ್ರಾಧಿಕಾರವು ಪರಿಗಣಿಸುವುದು. ಇತರೆ ಯಾವುದೇ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಕರ್ನಾಟಕ ಸರ್ಕಾರಿ ಸೇವಾ 
[ ಸಾಮಾನ್ಯ ನೇಮಕಾತಿ ] 1977ರ ನಿಯಮಾವಳಿಗಳ ನಿಯಮ 6 ರಂತೆ ವಯೋಮಿತಿಯನ್ನು ಅದರಲ್ಲಿ ತಿಳಿಸಿರುವ ಮಟ್ಟಿಗೆ ಸಂಭಂಧಪಟ್ಟ ದಾಖಲೆ 
ಒದಗಿಸಿದಲ್ಲಿ ಹೆಚ್ಚಿಸುವ ಬಗ್ಗೆ ಪರಿಶೀಲಿಸಲಾಗುವುದು. 

ಕರ್ನಾಟಕ ನಾಗರೀಕ ಸೇವಾ [ ಸಾಮಾನ್ಯ ನೇಮಕಾತಿ] ನಿಯಮಗಳು, 1977ರ ನಿಯಮ 6 ರಂತೆ ಗರಿಷ್ಠ ವಯೋಮಿತಿಯನ್ನು ಈ ಮುಂದಿನ 
ಪ್ರಕರಣಗಳಲ್ಲಿ ಮುಂದ ಹೇಳಿರುವಷ್ಟರಮಟ್ಟಿಗೆ ಹೆಚ್ಚಿಸಲು ಅವಕಾಶವಿದೆ. 
ಎ] ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪಿಸಲಾದ ಅಥವಾ 

ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಅಡಿಯಲ್ಲಿನ ಸರ್ಕಾರದಿಂದ ಸ್ಥಾಪಿತವಾಗಿದ್ದು ಮತ್ತು ಸರ್ಕಾರವು ಒಡೆತನ 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨, ೨೦೧೨ 


೧೧೫೯ 


ಟ್ರಟ 


ಹೊಂದಿರುವ ಅಥವಾ ನಿಯಂತ್ರಣ ಹೊಂದಿರುವ ನಿಗಮದ ಅಡಿಯಲ್ಲಿ ಹುದ್ದೆಯನ್ನು ಧಾರಣ ಮಾಡಿರುವ ಅಥವಾ ಧಾರಣ ಮಾಡಿದ್ದ 
ಅಭ್ಯರ್ಥಿಯ ಸಂದರ್ಭದಲ್ಲಿ ಆತ ಅಂಥ ಹುದ್ದೆಯನ್ನು ಧಾರಣೆ ಮಾಡಿರುವಷ್ಟು ಅಥವಾ ಧಾರಣೆ ಮಾಡಿದ್ದಷ್ಟು ಅಥವಾ [ ಹತ್ತು ] 

ವರ್ಷಗಳು ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 
ಬಿ] ಮಾಜಿ ಸೈನಿಕನಾಗಿರುವ ಅಭ್ಯರ್ಥಿಯ ಸಂದರ್ಭದಲ್ಲಿ ಮೂರು ವರ್ಷಗಳು ಮತ್ತು ಇದಕ್ಕೆ ಕೇಂದ್ರದ ಸಶಸ್ತ್ರ ಪಡೆಗಳಲ್ಲಿ ಅವನು ಸೇವೆ 

ಸಲ್ಲಿಸಿರುವಷ್ಟು ವರ್ಷಗಳನ್ನು ಸೇರಿಸಬೇಕು. 
ಸಿ] ಪೂರ್ಣಾವಧಿ ಕೆಡೆಟ್ ಇನ್‌ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದ ತರುವಾಯ , ರಾಷ್ಟ್ರೀಯ ಕೆಡೆಟ್ ದಳದಿಂದ ಬಿಡುಗಡೆ ಮಾಡಿದ ಅಭ್ಯರ್ಥಿಯ 
ಈ ಸಂದರ್ಭದಲ್ಲ, ಹಾಗೆ ಕೆಡೆಟ್ ಇನ್‌ಸ್ಪೆಕ್ಟರಾಗಿ ಆತನು ಸೇವೆ ಸಲ್ಲಿಸಿರುವಷ್ಟು ವರ್ಷಗಳು. 
ಡಿ] ರಾಜ್ಯ ಸರ್ಕಾರ ಪ್ರಾಯೋಜಿತ ಗ್ರಾಮೀಣ ಕೈಗಾರೀಕರಣ ಯೋಜನೆಯಲ್ಲಿ ನೇಮಕಗೊಂಡ ಗ್ರಾಮ ಸಮೂಹ ಇನ್‌ಸ್ಪಕ್ಷರಾಗಿ ಆತ ಸೇವೆ 

ಸಲ್ಲಿಸಿರುವಷ್ಟು ವರ್ಷಗಳು 
ಇ] ಅಂಗವಿಕಲನಾಗಿರುವ ಅಭ್ಯರ್ಥಿಯ ಸಂದರ್ಭದಲ್ಲಿ ಹತ್ತು ವರ್ಷಗಳು. 
ಎಫ್ ] ಈ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಹುದ್ದೆಯನ್ನು ಧಾರಣೆ ಮಾಡಿರುವ ಅಥವಾ ಧಾರಣ ಮಾಡಿದ್ದ ಅಭ್ಯರ್ಥಿಯ 

ಸಂದರ್ಭದಲ್ಲಿ ಅಂಥ ಹುದ್ದೆಯನ್ನು ಆತನು ಧಾರಣೆ ಮಾಡಿರುವಷ್ಟು ಅಥವಾ ಧಾರಣೆ ಮಾಡಿದ್ದಷ್ಟು ವರ್ಷಗಳು ಅಥವಾ ಐದು ವರ್ಷಗಳು 

ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು; 
ಜಿ] ಅಭ್ಯರ್ಥಿ ವಿಧವೆಯಾಗಿರುವಾಗ ಹತ್ತು ವರ್ಷಗಳು ; 
ಹೆಚ್] ಜೀತ ಕಾರ್ಮಿಕನಾಗಿದ್ದ ಅಭ್ಯರ್ಥಿಯ ಸಂದರ್ಭದಲ್ಲಿ ಹತ್ತು ವರ್ಷಗಳು. 
8] ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು : 
1] ಜಾತಿ ಮೀಸಲಾತಿ ಕೋರಬಯಸುವ : 

1. ಪ. ಜಾ / ಪ. ಪಂ . ಅಭ್ಯರ್ಥಿಗಳು ನಮೂನೆ ಡಿ ರಲ್ಲಿ 

2 . ಪ್ರವರ್ಗ - 1ರ ಅಭ್ಯರ್ಥಿಗಳು ನಮೂನೆ ಇ ನಲ್ಲಿ 
2] 2ಎ , 2ಬಿ, 3ಎ , 3ಬಿ, ಅಭ್ಯರ್ಥಿಗಳು ನಮೂನೆ ಎಫ್ ನಲ್ಲಿ ಸಂಬಂಧಿಸಿದ ತಹಶೀಲ್ದಾರರಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. 

ಈ ಪ್ರಮಾಣ ಪತ್ರಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕ: 17 - 08 - 2012 ರೊಳಗೆ ಪಡೆದಿರಬೇಕು. 
3] ಜಾತಿ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಜಿಲ್ಲಾಧಿಕಾರಿ [ ಅಧ್ಯಕ್ಷರು, ಜಾತಿ ಆದಾಯ ಪರಿಶೀಲನಾ 
ಸಮಿತಿ] ರವರಿಂದ ಸಿಂಧುತ್ವ ಪ್ರಮಾಣ ಪತ್ರ ಪಡೆದ ನಂತರ ನೇಮಕಾತಿ ಆದೇಶ ನೀಡಲಾಗುವುದು. 
9] ಗ್ರಾಮೀಣ ಅಭ್ಯರ್ಥಿ : 
1. ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳ ರೀತ್ಯಾ ಗ್ರಾಮೀಣ ಮೀಸಲಾತಿಗೆ ಒಳಪಡುವ 
ಈ ಪ್ರದೇಶಗಳಲ್ಲಿ 1 ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರಬೇಕು. 
2 . ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1, 2ಎ, 2ಬಿ, 3ಎ , 3ಬಿ, ವರ್ಗಗಳಿಗೆ ಸೇರಿದ 

ಅಭ್ಯರ್ಥಿಗಳು ನಮೂನೆ 2 ರಲ್ಲಿ ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು . 
3. ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ - 2 ರ ಮೀಸಲಾತಿ ಪ್ರಮಾಣ ಪತ್ರದ ಜೊತೆಗೆ ನಮೂನೆ- 1 

ರಲ್ಲಿ ಮೇಲುಸ್ಥರಕ್ಕೆ ಸೇರಿಲ್ಲದಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ತಹಶೀಲ್ದಾರರಿಂದ ಪಡೆದಿಟ್ಟುಕೊಂಡಿರತಕ್ಕದ್ದು. ನಮೂನೆ 1 

ಮತ್ತು 2. 
ಸೂಚನೆ : ಗ್ರಾಮೀಣ ಮೀಸಲಾತಿಗೆ ಸಂಬಂಧಿಸಿದಂತೆ ನಮೂನೆ- 2ರಲ್ಲಿಯ ಪ್ರಮಾಣ ಪತ್ರವನ್ನು ಅಭ್ಯರ್ಥಿಗಳು ತಾವು ವ್ಯಾಸಂಗ ಮಾಡಿದ ಶಾಲೆಯ 
ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಪಡೆದು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲುರುಜು 
ಪಡೆದಿರತಕ್ಕದ್ದು. 
10] ಕನ್ನಡ ಮಾಧ್ಯಮ ಅಭ್ಯರ್ಥಿ : 

ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು 1ನೇ 
ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಪಡೆದು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲುರುಜು ಪಡೆದಿರತಕ್ಕದ್ದು . [ ಅನುಬಂಧ - 5 ] 
11 ] ಯೋಜನಾ ನಿರಾಶ್ರಿತ ಅಭ್ಯರ್ಥಿ : 

ಈ ಯೋಜನೆಗಳಿಂದ ನಿರ್ವಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳನ್ನು ಕೋರುವ ಅಭ್ಯರ್ಥಿಗಳು ಸಂಬಂಧಿಸಿದ 
ತಹಶೀಲ್ದಾರರವರಿಂದ ನಿಗಧಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರತಕ್ಕದ್ದು [ ಅನುಬಂಧ - 6 ] 
12] ಅಂಗವಿಕಲರ ಮೀಸಲಾತಿ ಬಗ್ಗೆ : 

ಈ ಅಧಿಸೂಚನೆಯಲ್ಲಿ ತಿಳಿಸಿದ ಹುದ್ದೆಗಳಿಗೆ ಸಂಬಂಧಪಟ್ಟ ರೋಸ್ಟರ್ ಪ್ರಕಾರ ಅಂಗವಿಕಲರ ಮೀಸಲಾತಿ ಲಭ್ಯವಿರುವುದಿಲ್ಲ. 

ಸೂಚನೆ : ಈ ಮೇಲಿನ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕ: 17 - 08 - 2012 ರೊಳಗೆ 
ಅರ್ಹತೆಯನ್ನು ಪಡೆದಿರಬೇಕು ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯಲ್ಲಿ ಪ್ರಕಟಗೊಂಡ ಅಭ್ಯರ್ಥಿಗಳು ಮಾತ್ರ ನಿಗಧಿತ ದಿನಾಂಕ [ 30 - 08 - 2012 ] ರಂದು 


೧೧೬೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಆಗಸ್ಟ್ ೨, ೨೦೧೨ 


ಭಾಗ - ೫ 


ಪೂರ್ವಾಹ್ನ 11 .00 ಗಂಟೆಗೆ ನೇಮಕಾತಿ ಪ್ರಾಧಿಕಾರದ ಎದುರು [ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಸಭಾಂಗಣ ಗದಗ ] ಮೂಲ ಪ್ರಮಾಣ ಪತ್ರಗಳನ್ನು 
ತಪ್ಪದೆ ಹಾಜರುಪಡಿಸತಕ್ಕದ್ದು. 
13] ಆಯ್ಕೆ ವಿಧಾನ : 

ಕರ್ನಾಟಕ ಜನರಲ್ ಸರ್ವೀಸಸ್ [ Revenue Subordinate Branch ] [ Cadre and Recruitment ] [ ತಿದ್ದುಪಡಿ) ನಿಯಮಗಳು 
2008 ಮತ್ತು 2009 ಹಾಗೂ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ] ನಿಯಮಗಳು 1977ರ ಪ್ರಕಾರ ಅಭ್ಯರ್ಥಿಯನ್ನು ಅವರು 
ಪಿ . ಯು . ಸಿ. ಪರೀಕ್ಷೆ ಅಥವಾ CBSE ಅಥವಾ ICSE ನಡೆಸುವ 12ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ [ on merit ] ಆಧಾರದ ಮೇಲೆ 
ಆಯಾಯ ಮೀಸಲಾತಿ ಪ್ರವರ್ಗಕ್ಕೆ ಸಂಬಂಧಿಸಿದಂತೆ ಆಯ್ಕೆ ಮಾಡಲಾಗುವುದು. ನಿಯಮಾವಳಿಯಂತೆ ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯನ್ನು ದಿನಾಂಕ: 
21 - 08 -2012 ರಂದು ಪ್ರಕಟಿಸಲಾಗುವುದು. 
14] ಪ್ರಮುಖ ಸೂಚನೆಗಳು : 

1. ಪಿ. ಯು . ಸಿ. ಪರೀಕ್ಷೆ ಅಥವಾ CBSE ಅಥವಾ ICSE ನಡೆಸುವ 12ನೇ ತರಗತಿ ಪರೀಕ್ಷೆಯ ಪ್ರಮಾಣ ಪತ್ರ 
2. ಹುಟ್ಟಿದ ದಿನಾಂಕದ ಪ್ರಮಾಣ ಪತ್ರ [ಎಸ್.ಎಸ್.ಎಲ್.ಸಿ. ಅಥವಾ ಕ್ಯುಮುಲೇಟಿವ್ ದಾಖಲೆ ] 

3. ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು ಸೇವೆಯಲ್ಲಿರುವ ಬಗ್ಗೆ ಸೇವಾ ಪ್ರಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ 
ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು [ No objection Certificate ]ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರದಿಂದ ಪಡೆದಿಟ್ಟುಕೊಂಡಿರಬೇಕು. 

4. ಪರಿಶಿಷ್ಟ ಜಾತಿ - ಪರಿಶಿಷ್ಟ ಪಂಗಡ [ ಅನುಬಂಧ-1, ನಮೂನೆ- ಡಿ ] ಮತ್ತು ಪ್ರವರ್ಗ - 1 [ ಅನುಬಂದ- 2 , ನಮೂನೆ- ಇ] ಹಾಗೂ 2ಎ , 
2ಬಿ , 3ಎ , 3ಬಿ, [ ಅನುಬಂಧ -3 , ನಮೂನೆ- ಎಫ್ ] ಮೀಸಲಾತಿ ಅಭ್ಯರ್ಥಿಗಳು ಕ್ರಮವಾಗಿ ನಮೂನೆ ಡಿ / ಇ/ ಎಫ್ ನಲ್ಲಿ ತಹಶೀಲ್ದಾರ ರವರಿಂದ 
ಪಡೆದ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು . 

5. ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು, ವಿಧವೆಯರು, ಜೀತ ಕಾರ್ಮಿಕರು, ಗ್ರಾಮ ಸಮೂಹ ಪರಿಶೀಲಕರು ಮತ್ತು ಕ್ಯಾಡೆಟ್ ಪರಿವೀಕ್ಷಕರು 
ಇವರುಗಳು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರ, 

6. ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ 
7. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ 

8. ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ. 
15 ] ಸಾಮಾನ್ಯ ಸೂಚನೆಗಳು : 

1. ನೈತಿಕ ದುರ್ನಡತೆಯಿಂದಾಗಿ/ ನೀತಿ ಬಾಹಿರ ಚಟುವಟಿಕೆಗಳಿಂದಾಗಿ ನ್ಯಾಯಾಲಯದಿಂದ ಶಿಕ್ಷೆಗೊಳಪಟ್ಟಿರುವ ವ್ಯಕ್ತಿ ಅಥವಾ 
ರಾಜ್ಯ /ಕೇಂದ್ರ/ ಸ್ಥಳೀಯ ಸಂಸ್ಥೆ ಕಛೇರಿಗಳಲ್ಲಿ ನೈತಿಕ ದುರ್ನಡತೆಯಿಂದಾಗಿ ಅಥವಾ ನೀತಿ ಬಾಹಿರ ಚಟುವಟಿಕೆಗಳಲ್ಲಿ ಒಳಗಾಗಿ ಅಥವಾ ಆಯ್ಕೆಯಾದ 
ಅಭ್ಯರ್ಥಿಯು ಬದಲಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಕಾನೂನು ಬಾಹಿರ/ನೀತಿ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಸೇವೆಯಿಂದ ತೆಗೆದು 
ಹಾಕಿದ್ದಲ್ಲಿ/ ವಜಾ ಮಾಡಲ್ಪಟ್ಟಿದ್ದು ಕಂಡು ಬಂದಲ್ಲಿ ನೇಮಕಾತಿಗೆ ಅನರ್ಹರಾಗಿರುತ್ತಾರೆ. 

2. ಅರ್ಜಿಯಲ್ಲಿ ತಪ್ಪು/ಸುಳ್ಳು ಮಾಹಿತಿ ನೀಡಿ ಉದ್ಯೋಗ ಪಡೆಯುವ ಅಭ್ಯರ್ಥಿಗಳನ್ನು ಯಾವುದೇ ಸಮಯದಲ್ಲಾದರೂ ವಜಾ 
ಮಾಡಲಾಗುತ್ತದೆ. ಹಾಗೂ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು. 

3. ಅರ್ಜಿಯಲ್ಲಿ ನೀಡುವ ವಿಳಾಸವೇ ಅಂತಿಮವಾಗಿದ್ದು ಎಲ್ಲಾ ಪತ್ರ ವ್ಯವಹಾರಗಳನ್ನು ಅದೇ ವಿಳಾಸಕ್ಕೆ ಕಳುಹಿಸಿಕೊಡಲಾಗುವುದು . 
ನಂತರದಲ್ಲಿ ವಿಳಾಸ ಬದಲಾವಣೆ ಬಗ್ಗೆ ಯಾವುದೇ ಪತ್ರ ವ್ಯವಹಾರವನ್ನು ಪರಿಗಣಿಸಲಾಗುವುದಿಲ್ಲ. 

4. ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಆನ್ ಲೈನ್ ಮುಖಾಂತರ ವೆಬ್ ಸೈಟ್‌ನಲ್ಲಿ ಲಭ್ಯವಿರುವ ಸೂಚನೆಗಳನ್ನು 
ಪಾಲಿಸಬೇಕು. 

5 . ಅಭ್ಯರ್ಥಿಗಳ ಅರ್ಹತೆಯ ವಿಷಯದಲ್ಲಿ ಆಯ್ಕೆ ಪ್ರಾಧಿಕಾರದ ನಿರ್ಧಾರವೇ ಅಂತಿಮವಾಗಿರುತ್ತದೆ . 

6. ಸರಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಾಧಿಕಾರಿ / ಇಲಾಖಾ ಮುಖ್ಯಸ್ಥರಿಂದ ನಿರಾಕ್ಷೇಪನಾ ಪತ್ರ 
ಪಡೆದಿರತಕ್ಕದ್ದು. 

7. ಆಯ್ಕೆ ಸಂಬಂಧವಾಗಿ ಈ ಕಛೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರಕ್ಕೆ ಆಸ್ಪದ ಇರುವುದಿಲ್ಲ. 

8. ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಜಿಲ್ಲಾಧಿಕಾರಿಗಳು [ ಅಧ್ಯಕ್ಷರು ಜಾತಿ ಮತ್ತು ಆದಾಯ 
ಪರಿಶೀಲನಾ ಸಮಿತಿ] ಗದಗ ರವರಿಂದ ಸಿಂಧುತ್ವ ಪ್ರಮಾಣ ಪತ್ರ ಪಡೆದ ನಂತರ ನೇಮಕಾತಿ ಆದೇಶ ನೀಡಲಾಗುವುದು. 

9. ಆಯ್ಕೆಯು ಸರಕಾರದಿಂದ ಕಾಲ ಕಾಲಕ್ಕೆ ಹೊರಡಿಸುವ ನಿಯಮಗಳಿಗೆ ಒಳಪಟ್ಟಿರುತ್ತದೆ. 

10 . ಅರ್ಜಿ ತುಂಬುವ ವಿಧಾನ ಹಾಗೂ ಹೆಚ್ಚಿನ ವಿವರಗಳು ಗದಗ ಜಿಲ್ಲಾಧಿಕಾರಿ ಕಛೇರಿಯ ಅಧಿಕೃತ ವೆಬ್‌ಸೈಟ್ http ://gadag 
va.kar. nic.in ರಲ್ಲಿನ ಮಾಹಿತಿ ಸೂಚಿಯಲ್ಲಿ ಲಭ್ಯವಿರುತ್ತದೆ. ಮತ್ತು ಸ್ಪಷ್ಟಿಕರಣ ಅಗತ್ಯದಲ್ಲಿ ಸಹಾಯವಾಣಿ ಸಂಖ್ಯೆ : 08372 - 236009 ಕ್ಕೆ ಹಾಗೂ 
ತಾಂತ್ರಿಕ ತೊಂದರೆಗಳಿಗೆ ಕಛೇರಿ ಕೆಲಸದ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ. 

ಅಧ್ಯಕ್ಷರು 

ಗ್ರಾಮಲೆಕ್ಕಿಗರ ನೇರನೇಮಕಾತಿ ಆಯ್ಕೆ ಪ್ರಾಧಿಕಾರ 
ಪಿ . ಆರ್ . 119 

ಮತ್ತು ಜಿಲ್ಲಾಧಿಕಾರಿಗಳು, ಗದಗ , ( ಪ್ರಭಾರ) 


vakar 


